ಶ್ರೀಮದ್ಭಾಗವತಾಮೃತಸಾರ 


(ಪ್ರಥಮ ಸಂಧ) 





ಅಪರೋಕ್ಷ ಜ್ಞಾನಿಗಳೂ, ದೇವಾಂಶ ಸಂಭೂತರೂ ಆದ 
ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಏರಚಿತ 


ಶ್ರೀಮದ್ಧಾಗವತಾಮೃತಸಾರ 


(ಪ್ರಥಮ ಸ್ಕಂಧ) 


ಪ್ರಕಾಶಕರು 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಭಕ್ತವೃಂದ 
45, ಶ್ರೀ ರಾಘವೇಂದ್ರ ಕಾಲೋನಿ ಮುಖ್ಯರಸ್ತೆ 
ಚಾಮರಾಜಪೇಟೆ, ಬೆಂಗಳೂರು - 560 018. 


1೭11041 11111601 


ಪ್ರಥಮ ಮುದ್ರಣ : ಅಕ್ಟೋಬರ್‌ 1998 


ಪ್ರತಿಗಳು : 500 


ಹಕ್ಕುಗಳನ್ನು ಕಾದಿರಿಸಲಾಗಿದೆ. 
ಮರು ಪ್ರಕಟಣೆಗಾಗಿ ಪ್ರಕಾಶನ ಸಂಸ್ಥೆಗೆ ತಿಳಿಸಿರಿ. 


ಪುಸ್ತಕಗಳು ದೊರೆಯುವ ಸ್ಥಳ 
ಶ್ರೀ ಎನ್‌. ರಾಘವೇಂದ್ರ ರಾವ್‌ 
45, ಶ್ರೀ ರಾಘವೇಂದ್ರ ಕಾಲೋನಿ ಮುಖ್ಯರಸ್ತೆ, 
ಚಾಮರಾಜಪೇಟೆ, ಬೆಂಗಳೂರು - 560 018. 


ಮೆಸರ್ಸ್‌ ಜಿ. ಗಿರಿಯಪ್ಪ ಅಂಡ್‌ ಸನ್ಸ್‌ 
ನ್ಯೂಸ್‌ ಏಜೆಂಟರು - ಸಿಂಡಿಕೇಟ್‌ ಬ್ಯಾಂಕ್‌ ಪಕ್ಕ, 
ಹೊಸಪೇಟೆ - 583 201. ಬಳ್ಳಾರಿ ಜಿಲ್ಲೆ. 


ಜಿ. ತಿರುಮಲ 

ನಂ. 17, ಶ್ರೀ ಪ್ರಸನ್ನ ಶ್ರೀನಿವಾಸ ನಿಲಯ, 
5 ನೇ ಮುಖ್ಯ ರಸ್ತೆ, ಮಾರುತಿ ಬಡಾವಣೆ, 
ಶ್ರೀರಾಮಪುರ, ಬೆಂಗಳೂರು - 560 021. 


ಅಕ್ಷರ ಜೋಡಣೆ ಮತ್ತು ಮುದ್ರಣ : 


ಗಣಕ. ಡಿ.ಟಿ.ಪಿ. ಸೆಂಟರ್‌, ಕೆ.ಆರ್‌. ಬಡಾವಣೆ, 
ತುಮಕೂರು - 572101. 0) : 0816 -79293, 71627 


1೭11704! 11111001 


ಶ್ರೀ ಪಸಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 


ಜು 


ಶ್ರೀ ಸೋದೆ ವಾದಿರಾಜ ಮಠ 
ಶ್ರೀ ಶ್ರೀ ಶ್ರೀ ವಿಶ್ವೋತ್ತಮ ಶ್ರೀಪಾದಂಗಳವರ ಆಶೀರ್ವಚನ 


ಶ್ರೀ ತಿರುಮಲ ಇವರು ಲೌಕಿಕದಲ್ಲಿ ಉನ್ನತ ಸ್ಥಾನದಲ್ಲಿದ್ದರೂ ದೈವಭಕ್ತಿಯನ್ನು ಬಿಡದೆ 
ಅತ್ಯಂತ ಶ್ರದ್ಧೆಯಿಂದ ತತ್ವ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇವರು ಪ್ರಕಟಿಸಿದ ಗ್ರಂಥ 
“ಶ್ರೀಹರಿ ಪ್ರಾದುರ್ಭಾವಗಳು'' (ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ) ಈ ಗ್ರಂಥಕ್ಕೆ 
ಎಲ್ಲೆಡೆಯಲ್ಲಿಯೂ ಆದರಪೂರ್ವಕ ಸ್ವಾಗತ ಸಿಕ್ಕಿದೆ. ಎಂಬುದನ್ನು ತಿಳಿದು ತುಂಬಾ 


ಸಂತೋಷವಾಯಿತು. 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯರ ಇತರ ಕೃತಿಗಳನ್ನು ಒಂದು ಕಿರುಗ್ರಂಥ ರೂಪದಲ್ಲಿ 
ಪ್ರಕಟಿಸಬೇಕೆಂಬ ಅವರ ಪ್ರಸಕ್ತ ಆಶಯ ನಿಜಕ್ಕೂ ಮೆಚ್ಚುವಂತಾದ್ಹು. ಇಂತಹ ಉತ್ಸಾಹೀ 
ಶ್ರದ್ಧಾಳುಗಳು ಇಲ್ಲದಿದ್ದಲ್ಲಿ ಎಷ್ಟೋ ಗ್ರಂಥಗಳು ಬೆಳಕಿಗೆ ಬಾರದೆ, ಕಾಲದ ಅಂಧಕಾರ ಗರ್ಭದಲ್ಲಿ 
ಎಂದೋ ಕಣ್ಮರೆಯಾಗಿ ಹೋಗುತ್ತಿದ್ದವು. ಪ್ರಕೃತ ಈ ಗ್ರಂಥದಲ್ಲಿ ಪ್ರಸನ್ನ ಶ್ರೀನಿವಾಸದಾಸಾರ್ಯರ 
ಕೆಲವು ಸ್ತೋತ್ರಗಳು, ಅವರಿಂದ ರಚಿತವಾದ ಭಾಗವತ ಅಮೃತಸಾರ, ಇದಲ್ಲದೆ ಶ್ರೀ 
ಬ್ರಹ್ಮಸೂತ್ರಾಮೃತಸಾರ (ಬ್ರಹ್ಮ ಸೂತ್ರಗಳ ಭಾವಾರ್ಥವನ್ನು ಅನುಸರಿಸಿ ಮಾಡಿದ ಪದ್ಯರೂಪವಾದ 
ಸ್ತೋತ್ರಗಳು) ಇತ್ಯಾದಿಯಾಗಿ ದಾಸಾರ್ಯರ ಕೃತಿಗಳನ್ನು ಸಂಗ್ರಹಿಸಿ ಒಂದೇ ನೆಲಗಟ್ಟಿನಲ್ಲಿ 
ಭಕ್ತವೃಂದಕ್ಕೆ ನೀಡುವ ಅವರ ಸಾಹಸ ಬಹಳ ಪ್ರಶಂಸನೀಯವಾಡಡದ್ದು. ಇವರಿಗೆ 
ದೀರ್ಫಾಯರಾರೋಗ್ಯಾದಿ ಸರ್ವ ಸಂಪದವನ್ನಿತ್ತು ತತ್ವ ಪ್ರಚಾರ ಕಾರ್ಯರೂಪವಾದ ಸೇವೆಯನ್ನು 
ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇವರಿಂದ ಮಾಡಿಸುತ್ತಿರಲಿ ಎಂದು ನಾವು ಶ್ರೀ ಹರಿ ಗುರುಗಳಲ್ಲಿ 
-ಪ್ರಾರ್ಥನೆ ಸಲ್ಲಿಸುತ್ತೇವೆ. 


ಇತಿ ನಾರಾಯಣ ಸ್ಮರಣೆಗಳು 


ಶ್ರೀ ಶ್ರೀ ಶ್ರೀ ವಿಶ್ವೋತ್ತಮತೀರ್ಥ ಶ್ರೀಪಾದಂಗಳವರು 
ದಿನಾಂಕ : 3-9-97 ಶ್ರೀ ಸೋದೆ ವಾದಿರಾಜ ಮಠ, ಉಡುಪಿ. 


1೭1704! 1111101 





॥। ಶ್ರೀ ಗುರುರಾಜೋ ವಿಜಯತೇ ॥। 


ಮುನ್ನುಡಿ 


(8. 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯರೆಂಬ ಇತ್ತೀಚಿನ ನಿಗೂಢ ಜ್ಞಾನಿವರ್ಯರು ರಚಿಸಿರುವ 
ಅನೇಕ ವಿಧವಾದ ಕೃತಿಗಳು ಹಂತ ಹಂತವಾಗಿ ಪ್ರಕಟಣೆಗೊಳ್ಳುತ್ತಿರುವುದು ಸ್ತುತ್ಯ ಹಾಗೂ 
ಆದರಣೀಯ ವಿಚಾರ. ಈ ದಾಸಾರ್ಯರ ಕೃತಿಗಳು ಒಳಹೊರಗೆ ಸಂಪದ್ಧ್ಭರಿತವಾಗಿವೆ. ಈಗಾಗಲೇ 
ಅನೇಕ ಕೃತಿಗಳ ಪರಿಚಯದಿಂದ ಅಧ್ಯಯನಶೀಲ ಸಜ್ಜನರಿಗೆ ಇದರ ಅರಿವಾಗಿದೆ. ಈಗ ಪ್ರಕಾಶ 
ಪಡೆಯುತ್ತಿರುವ “ಸಾಧನದೇಹವಿದು ಸಾಯುಧ ಚತುರ್ವಿಂಶತಿ ವಿಷ್ಣುರೂಪ ಸ್ತೋತ್ರ” ಮುಂತಾದ 
ಅನೇಕ ಸ್ತೋತ್ರಗಳೊಂದಿಗೆ “ಶ್ರೀ ಮದ್ಭಾಗವತಾಮೃತಸಾರ”” ಹಾಗೂ “ಶ್ರೀ ಬ್ರಹಸೂತ್ರಾಮೃತಸಾರ” 
ಎಂಬ ಬೃಹತ್‌ ಕೃತಿಗಳು ಅದ್ಭುತವಾಗಿವೆ. “ಶ್ರೀ ಮದ್ಭಾಗವತಾಮೃತಸಾರ'' ವು ಇಪ್ಪತ್ತು 
ಅಧ್ಯಾಯಗಳನ್ನೊಳಗೊಂಡು ಪ್ರಥಮ ಸ್ಕಂಧದ ಕಥಾವಸ್ತುವನ್ನು ನಿರೂಪಿಸುವ ಒಂದು ರಮಣೀಯ 
ಕೃತಿ. ಇದರ ಆರಂಭದಲ್ಲಿ “ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ ಯು ಎ 
ಎಂದು. ಮಂಗಳ ಶ್ಲೋಕದೊಂದಿಗೆ ಶ್ರೀಮಧ್ವಾಚಾರ್ಯರು, ಶ್ರೀಶುಕ ಮುನಿಗಳು, ಶ್ರೀ 
ವಿಜಯದ್ವಜಾಚಾರ್ಯರು ಹಾಗೂ ವೈಷ್ಣವ ಸಾಧು ವ್ಯಾಖ್ಯಾತೃಗಳಿಗೆ ನಮನವು ಮತ್ತು 
ಶ್ರೀಹಂಸನಾಮಕ ಪರಮಾತ್ಮನ ಮತ್ತು ಶ್ರೀಮದ್ದರಾಜಾದಿ  ಯತಿಪರಂಪರೆ - ಈ ಮಧ್ಯದಲ್ಲಿ 
ಶ್ರೀವ್ಕಾಸರಾಜರಿಗೆ ನಮಿಸಿ ಈ ಸಂಗತಿಯಿಂದ ಶ್ರೀಪುರಂದರದಾಸರು, ಶ್ರೀವಿಜಯದಾಸರು ಹಾಗೂ 
ಶ್ರೀಗೋಪಾಲದಾಸರನ್ನು ನಮಿಸುವಾಗ “ಎನ್ನ ಗುರು ಉಮಾಸುತ - ಗೋಪಾಲದಾಸರಿಗೆ ನಮಿಪೆ '' 
ಎಂದು ಉಲ್ಲೇಖಿಸಿ “ತಮ್ಮ ಗುರುಗಳು ಶ್ರೀಗೋಪಾಲದಾಸರೆಂದು” ಸೂಚಿಸಿರುವ ಸಂಬಂಧ 
ಆಧ್ಯಾತಿಶ್ಮ್ರ ವಿಮರ್ಶೆಗೆ ಬಹಳಷ್ಟು ಅವಕಾಶ ನೀಡಿದೆ. ಇದರ ಪ್ರತಿಯೊಂದು ಅಧ್ಯಾಯದ 
ಆರಂಭದಲ್ಲಿ “ಭೂಮಾದಿ ಗುಣನಿಧಿಯೇ ....'' ಎಂಬ ಮಂಗಳ ಶ್ಲೋಕವನ್ನು ಹಾಗೂ ಪ್ರತಿ 
ಅಧ್ಯಾಯದ ಉಪಸಂಹಾರದಲ್ಲಿ “ಪೂರ್ಣ ಗುಣನಿಧಿ ಅನಘ ...... ' ಎಂಬ ಶ್ಲೋಕವನ್ನು 


_. ಗಮನಿಸಿದಾಗ ಶ್ರೀಗೋಪಾಲದಾಸಾರ್ಯರ ಅನುಗ್ರಹದಿಂದ ಶ್ರೀಜಗನ್ನಾಥದಾಸವರ್ಯರು ರಚಿಸಿದ 


“ಹರಿಕಥಾಮೃತಸಾರ'' ದ ಪ್ರತಿ ಸಂಧಿಯ ಆರಂಭದಲ್ಲಿ ಬರುವ "ಹರಿಕಥಾಮೃತಸಾರ ಗುರುಗಳ 


1೭1704! 1111101 


11 


ಕರುಣದಿಂದಾ . ...... `` ಎಂಬ ಶ್ಲೋಕದ ನೆನಪು ಬರುತ್ತದೆ. ““ಶ್ರೀ ಮದ್ಭಾಗವತ ತಾತ್ಪರ್ಯ” 
ಹಾಗೂ ಇನ್ನಿತರ ವ್ಯಾಖ್ಯಾನಾದಿಗಳ ಅಭಿಪ್ರಾಯವನ್ನು ಮನದಲ್ಲಿಟ್ಟುಕೊಂಡು ಪ್ರತಿ ಪದ್ಯದಲ್ಲಿ 
ಅಭಿಪ್ರಾಯ ತುಂಬಿರುವುದು ಬಹಳ ಹೃದಯಂಗಮ ವಿಷಯ. ' 


ಇದರಂತೆ “ಶ್ರೀ ಬ್ರಹಸೂತ್ರಾಮೃತಸಾರ” ಗ್ರಂಥದಲ್ಲಿಯೂ ಪ್ರತ್ಯಧಿಕರಣಗಳ ' ವಿಷಯ 
ಸಂಗ್ರಹಣೆ, ನಿತ್ಯ ಚಿಂತನೆಗೆ ಬಹಳ ಅನುಕೂಲವೆಂದು ಓದುಗರಿಗೇ ವೇದ್ಯ. ಈ ಗ್ರಂಥದ 
ಆರಂಭ ಶ್ಲೋಕವು “ಪೂರ್ಣಸುಗುಣಾ'' ಎಂದು ಜೋಡಿಸಿ ಪಠಿಸುವ ಕ್ರಮದೊಂದಿಗೆ 
ನಿರೂಪಿಸಿರುವುದು “ಪ್ರತಿಸೂತ್ರಗಳನ್ನು'' ಮೊದಲು ಹಾಗೂ ಕೊನೆಯಲ್ಲಿ ಓಂಕಾರವನ್ನು 
ಪಠಿಸಬೇಕೆಂಬ ಶಾಸ್ತ್ರೀಯ ನಿಯಮವನ್ನು ತಿಳಿಸುತ್ತದೆ. ಅಲ್ಲದೆ, ಓಂಕಾರದ ಅರ್ಥವನ್ನು ವಿಸ್ತರಿಸುತ್ತದೆ. 
ಈ ತರಹದ ಬಹುವಿಧ ವೈಶಿಷ್ಟ್ಯಗಳನ್ನು ಈ ಕೃತಿಯಲ್ಲಿ ಹೇರಳವಾಗಿ ನೋಡಬಹುದು. 


ಈ ಗ್ರಂಥವು ಪೂರ್ಣ ಉಪಲಬ್ದದಿಲ್ಲದೇ ಇದ್ದರೂ ಲಭ್ಯವಿದ್ದಷ್ಟು ಬಹಳ ದೊಡ್ಡ ಆಸ್ತಿ 
ಎನ್ನಬಹುದು. ಹೀಗೆ ಪ್ರಮಾಣ - ಪ್ರಮೇಯ ಗ್ರಂಥಗಳನ್ನು ಅಧಿಕರಿಸಿ ಹೊರಬಂದಿರುವ ಎಲ್ಲ 
ದಾಸಾರ್ಯರ ಕೃತಿಗಳಲ್ಲಿ ಇದು ಮೊದಲನೆಯದೆನ್ನಬಹುದು. ಇಂತಹ ಗ್ರಂಥಕಾರರಾದ ಶ್ರೀ 
ಪ್ರಸನ್ನ ಶ್ರೀನಿವಾಸದಾಸಾರ್ಯರ ಒಳಹೊರಗಿನ ದೊಡ್ಡ ವ್ಯಕ್ತಿತ್ವದ ಬಗ್ಗೆ ಇನ್ನೂ ಸಾಕಷ್ಟು ಬೆಳಕು 
ಬೀರಬೇಕಾಗಿದೆ. ಶ್ರೀಹರಿವಾಯು ಗುರುಹಿರಿಯರ ಅಡಿದಾವರೆಗಳಲ್ಲಿ ಸಮರ್ಪಣ ಮನೋಭಾವ 
ಇವರ ಸಾಧನದ ದೊಡ್ಡ ವೈಶಿಷ್ಟ್ಯ. ಇದನ್ನು ಪ್ರಕಟಿಸುತ್ತಿರುವ “ಭಕ್ತವೃಂದ” ಸಮಿತಿಯವರು 
ಇದರಂತೆ ಇನ್ನೂ ಮುಂದುವರೆದು ಹೆಚ್ಚು ಸೇವೆ ಸಲ್ಲಿಸಲಿ ಎಂದು ಶ್ರೀ ಪ್ರಸನ್ನ 
ಶ್ರೀನಿವಾಸಾದಾಸಾರ್ಯವರದ ಜ್ಞಾನಿಮುನಿಸೇವಿತ ಶ್ರೀಮದ್ಹೇಶ, ಶ್ರೀ ಶ್ರೀನಿವಾಸ ದೇವರಲ್ಲಿ 


ಪ್ರಾರ್ಥಿಸುತ್ತಾ ವಿರಮಿಸುತ್ತೇವೆ. 


ಬಹುಧಾನ್ಯ ಸಂವತ್ಸರ ಬಾಳಗಾರು ಶ್ರೀನಿವಾಸಾಚಾರ್ಯ 
ಜ್ಯೇಷ್ಠ ಶುದ್ಧ ದಶಮಿ ಬೆಂಗಳೂರು. 
ಗುರುವಾರ 


ದಿನಾಂಕ : 4-6-98 


1೭170451 11111001 








ಶುಭಾಶಂಸನಂ 


ಆಪಾದಮೌಳಿ ಪರ್ಯಂತಂ ಗುರೂಣಾಂ ಆಕೃತಿಂ ಸರೇತ್‌ | 
ತೇನ ವಿಘ್ನಾಃ ಪ್ರಣಶ್ವಂತಿ ಸಿದ್ಧಂತಿ ಚ ಮನೋರಥಾಃ ॥ 


1986 ನೇ ಇಸವಿ, ಚಾಮರಾಜಪೇಟೆ ಮಾಧ್ವ ಸಂಘದಲ್ಲಿ ನಾವು ಭಾಗವತಸಾರೋದ್ಧಾರ 
ಪ್ರವಚನವನ್ನು ಹೇಳುತ್ತಿದ್ದೆವು. ಆಗೊಬ್ಬರು ಪ್ರತಿದಿನ ತಪ್ಪದೇ ಬರುತ್ತಿದ್ದರು. ಬಹಳ ಸಾಮಾನ್ಯರಂತೆ 
ತೋರುತ್ತಿದ್ದ ಅವರು ರಾಘವೇಂದ್ರ ಕಾಲೋನಿಯ ನಮ್ಮ ಮನೆಗೆ ಬಂದಾಗ, ಅವರ 
ಪರಿಚಯವಾಯಿತು. ನಮ್ಮ ದೂರದ ಬಂಧುಗಳೆಂದೂ ತಿಳಿದಾಗ ಸಂತೋಷವಾಯಿತು. ಕ್ರಮೇಣ 
ನಾನಾ ವಿಧ ಪ್ರಶ್ನೆಗಳಿಂದಲೂ, ಶಾಸ್ತ್ರ ಪ್ರಮೇಯಗಳ ಚರ್ಚೆಯಿಂದಲೂ ತುಂಬಾ ಹತ್ತಿರ 
ಬಂಧುಗಳಾಗಿ, ಪರಿಣಾಮ ಹೊಂದಿದರು. ಬಹಳ ಆತ್ಮೀಯರಾದರು. ಆ ಮನೆಯಲ್ಲಿ ನಾನಿರುವ 
ತನಕ ಆಗಾಗ ಅವರ ಭೇಟಿಯಾಗುತ್ತಿತ್ತು. ಆದರೆ ಅವರೇ ಕನ್ನಡದಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ 
ಪ್ರಸನ್ನ ಶ್ರೀನಿವಾಸದಾಸರೆಂದು ತಿಳಿದುಬಂದಿದ್ದು ತೀರ ಇತ್ತೀಚೆಗೆ ಮಾತ್ರ. ಈ ಪರಿಚಯವನ್ನು 
ನಮ್ಮ ಅನೇಕ ಭೇಟಿಗಳಲ್ಲಿಯೂ ನಮಗವರು ತಿಳಿಸಿರಲಿಲ್ಲ. ಅವರನ್ನು ಪುರುಷೋತ್ತಮರಾಯರೆಂದು 
ಮಾತ್ರ ಭಾವಿಸಿದ್ದೆ. ಇಂತಹ ಸರಳ ಸ್ವಭಾವದ ವ್ಯಕ್ತಿಗಳು ಲೋಕದಲ್ಲಿ ಬಹಳ ದುರ್ಲಭ. ಇಂತಹ 
ಕೃತಿಗಳನ್ನು ರಚನೆ ಮಾಡಿದ್ದರಿಂದ, ಈ ಗ್ರಂಥಕರ್ತರಿಗೆ ಪರಮಾತ್ಮ ಮತ್ತು ಮುಖ್ಯಪ್ರಾಣದೇವರು 
ಒಲಿದು, ಪೂರ್ಣಾನುಗ್ರಹ ಮಾಡುವುದರಲ್ಲಿ 'ಎಳ್ಳಷ್ಟು ಸಂಶಯವಿಲ್ಲ. 


.ಶ್ರೀ ಪ್ರಸನ್ನ' ಶ್ರೀನಿವಾಸದಾಸರ 'ಅನೇಕ ಕೃತಿಗಳನ್ನು ಮುದ್ರಿಸಿ, ಓದುಗರಿಗೆ ಒದಗಿಸುವ 


ಮಹತ್ಕಾರ್ಯವನ್ನು ಶ್ರೀ ಪ್ರಸನ್ನ ಶ್ರೀನಿವಾಸದಾಸರ ಭಕ್ತವೃಂದದವರು ಕೈಗೊಂಡಿರುವುದು ಒಂದು 
ವಿಶೇಷ. ಶ್ರೀ ಹರಿವಾಯುಗಳು ಅವರಿಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡಲಿ ಎಂದು 


1೭1704! 11111001 


ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಪ್ರಕೃತ ಬಿಡುಗಡೆಯಾಗುತ್ತಿರುವ ಕೃತಿಸಂಕಲನವನ್ನು 
ಯಥೋಚಿತವಾಗಿ ಪರಿಶೀಲನೆ ಮಾಡಿ ನೋಡಿದ್ದೇವೆ. ಓದುಗರು ಇದರ ಸದುಪಯೋಗ ಪಡೆದು 
ಕೃತಾರ್ಥರಾಗಲೆಂದು ಹಾರೈಸುತ್ತೇವೆ. ಪ್ರಕಾಶಕರು ಇದರಂತೆ ಅವರ ಅನೇಕ ಅಮುದ್ರಿತ ಪ್ರಾಚೀನ 
ಗ್ರಂಥಗಳನ್ನು ಪ್ರಕಟಣೆ ಮಾಡುವಂತಾಗಲಿ ಎಂದು ಅಸ್ಕದುಪಾಸ್ಕ ಮಾರುತಿ 'ಸಂಸೇವ್ಯ 


ಶ್ರೀಲಕ್ಷ್ಮೀಹಯಗ್ರೀವ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. 


ಇಂತ್ರಿ 
ಬೆಂಗಳೂರು ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯ 
ದಿನಾಂಕ : 26-4-98 


1೭1704! 11111001 


ಟ/ 


ಪ್ರಕಾಶಕರ ನುಡಿ 


11 ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ॥ 


` ಸೃಷಿಸ್ಥಿತ್ಯಸ್ಥಷ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಪಾಶ್ಚ ಯಸಾದನ್ಮ ! 
ಶ್ರೀಬ್ರಹಮುದ್ರ ಪಭೃತಿ ಸುರನರದ್ದೀಶ ಶತ್ರ್ವಾತಶಸ್ಮ |! 
ವಿಷ್ಣೋರ್ವ್ವಸ್ತಾ, ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವೃಹೇತಃ ಟ 


ಪೂರ್ಣಾನಂದೋ $*ವೃಯೋ ಯೋ ಗುರುರಪಿ ಪರಮಶ್ಚಿಂತಯೇ ತಂ ಮಹಾಂತಮ್‌ ॥ 


ಜೀವೋತ್ತಮರಾದ ಬ್ರಹ್ಮ ವಾಯು ಖಜುಗಳಿಂದ ದೇವತಾವೃಂದದಿಂದ ಮತ್ತು 
ರಮಾದೇವಿಯರಿಂದ ವಂದ್ಯನಾಗಿರತಕ್ಕ, ಸೃಷ್ಟ್ಯಾದಿಕರ್ತನಾದ ಅನಂತಾನಂತಕಲ್ಯಾಣಗುಣ 
ಪೂರ್ಣನಾದ, ಸರ್ವತ್ರ ವ್ಯಾಪ್ತನಾದ, ನಿರ್ದೋಷನಾದ ಶ್ರೀಹರಿಯ ಮಹಿಮೆಯನ್ನು ಗುರುಗಳ 
ಅನುಗ್ರಹದಿಂದ ತಿಳಿದುಕೊಂಡು ಯೋಗ್ಯತೆಗೆ ಅನುಸಾರವಾಗಿ ಶ್ರೀಹರಿವಾಯು ಗುಣಗಳನ್ನು 
ಕೊಂಡಾಡಿ ಹಿರಿಯರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಮೋಕ್ಬ್ಟರೂಪವಾದ ಪ್ರಸಾದವನ್ನು ಹೊಂದಲು 
ಪ್ರತಿಯೊಬ್ಬ ಸಜ್ಜನನು ಪ್ರಯತ್ನಪಡಬೇಕು. 


ಸಜ್ಜನರ ಮೋಕ್ಷಸಾಧನೆಗೆ ಅನುಕೂಲ ಮಾಡಿಕೊಡಲು ವಾಯುದೇವರು ಮತ್ತು ಇತರ 
ದೇವತೆಗಳು ಶ್ರೀಹರಿಯ ಪರಮ ಕಾರುಣ್ಯದಿಂದ ಅವತರಿಸಿ ಭಾಷ್ಯ, ಟೀಕೆ, ಟಿಪ್ಪಣಿಗಳು ಮತ್ತು 
ಆಜೂ ಮುಂತಾದ ಅನೇಕ ಗ್ರಂಥಗಳನ್ನು ರಚಿಸಿ ಶಾಸ್ತ್ರಗಳಲ್ಲಿ ಉಕ್ತವಾಗಿರತಕ್ಕ ಅನೇಕ 


' ಪ್ರಮೇಯಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಅನುಗ್ರಹ ಮಾಡಿದ್ದಾರೆ. 


ಶ್ರೀಹರಿವಾಯು ಸುರವೃಂದಕ್ಕೆ ಪ್ರೀತಿಪಾತ್ರರಾದ ವಿಶೇಷ ಅನುಗ್ರಹಿತರೂ, ಅಪರೋಕ್ಷ 
ಜ್ಞಾನಿಗಳು ಆದ ಶ್ರೀ ಪ್ರಸನ್ನ ಶ್ರೀನಿವಾಸದಾಸರು ಅನೇಕ ಗ್ರಂಥಗಳನ್ನು ರಚಿಸಿ ಸಜ್ಜನರ ಉದ್ದಾರಕ್ಕೆ 
ನೆರವಾಗಿದ್ದಾರೆ. ಈ ದಾಸರ ಮಹಿಮೆ ಮತ್ತು ಚರಿತ್ರೆ ಸೂಕ್ಷ್ಮವಾಗಿ ಈಗಾಗಲೇ ಪ್ರಕಟವಾಗಿರುವ 


1೭117051 11111701 


೪/1 


ಇವರ ಗ್ರಂಥಗಳಲ್ಲಿ ಸೂಚಿಸಲಾಗಿದೆ. ಈ ದಾಸರ ಬಗ್ಗೆ ಇವರ ಶಿಷ್ಕರುಗಳಿಗೆ ಸ್ವಪ್ನಾವಸ್ಥೆಯಲ್ಲಿ 
ಮತ್ತು ಜಾಗ್ರತಾವಸ್ಥೆಯಲ್ಲಿ ಅನುಭವವಾಗಿದೆ. ಇವರು ಗೋಪಾಲದಾಸರ ಸಮಕಾಲೀನರಲ್ಲದಿದ್ದರೂ 
ವಿಜಯದಾಸರು ಪುರಂದರದಾಸರಿಗೆ ಶಿಷ್ಕರು ಹೇಗೋ ಹಾಗೆ ಬಹಳ ಕಾಲದ ನಂತರ ಶಿಷ್ಕರೆಂದು 
ಕೆಲವರಿಗೆ ತಿಳಿಸಿಕೊಟ್ಟಿದ್ದಾರೆ. ಇವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ. ಆದರೆ ಹೆಚ್ಚಿನ ವಾಸ ಕನ್ನಡ 
ದೇಶದಲ್ಲಿ. ಇವರಿಗೆ ಕನ್ನಡ ಭಾಷೆ ಬರೆಯಲು ಓದಲು ಬರುತ್ತಿರಲಿಲ್ಲ. ಕನ್ನಡ ಮಾತನಾಡಲು 
ಮಾತ್ರ ಬರುತ್ತಿತ್ತು. ಇವರು ಕನ್ನಡ ಭಾಷೆಯನ್ನು ಸಂಸ್ಕೃತ ಲಿಪಿಯಲ್ಲಿ ಬರೆಯುತ್ತಿದ್ದರು. ಕನ್ನಡ 
ಬರದಿದ್ದರೂ ಗ್ರಂಥಗಳನ್ನು ಕನ್ನಡ ಭಾಷೆಯಲ್ಲಿ ರಚಿಸಿರುವುದನ್ನು ನೋಡಿದರೆ ಇವರಿಗೆ ಶ್ರೀ 
ಹರಿವಾಯು ಗುರುಗಳ ವಿಶೇಷ ಅನುಗ್ರಹ ವ್ಯಕ್ತವಾಗುತ್ತದೆ. ಆ ಅನುಗ್ರಹ ಫಲದಿಂದ ಅಸಾಧಾರಣ 
ಪ್ರತಿಭಾ ಸಂಪನ್ನರಾಗಿದ್ದಾರೆ. 


ಇವರು ಸಾಮಾನ್ಯ 'ಜನರಂತೆ ಎಲ್ಲರ ಮಧ್ಯೆ ಇರುತ್ತಿದ್ದರು. ಬಹಳ ಗೋಷ್ಯವಾಗಿದ್ದರು. 
ತಮ್ಮ ಔನ್ನತ್ಯವನ್ನು ಎಂದೂ ಪ್ರಚಾರ ಬಹಿರಂಗಗೊಳಿಸುತ್ತಿರಲಿಲ್ಲ. ಇವರ ಹತ್ತಿರ ಬಹಳ 
ಸಂಪರ್ಕ ಇಟ್ಟುಕೊಂಡಿದ್ದವರಿಗೆ ಮಾತ್ರ ವಿಷಯ ತಿಳಿಸುತ್ತಿದ್ದರು. ಇವರ ನಾಮಕರಣ ನಾಮ 
“ಶ್ರೀ ಪುರುಷೋತ್ರಮರಾವ್‌”?” ಅಂಕಿತ ನಾಮ “ಶ್ರೀ ಪ್ರಸನ್ನ ಶ್ರೀನಿವಾಸದಾಸರು”, ಗ್ರಂಥಗಳನ್ನು 
ಪ್ರಕಟಮಾಡಿ ಆದರೆ ಇವರೇ ಅವರು ಎಂದು ಪರಿಚಯಿಸಬೇಡಿ ಎಂದು ಹೇಳುತ್ತಿದ್ದರು. ಅವರ 
ಆಜ್ಞಾ ಪ್ರಕಾರ ಶಿಷ್ಕರು ಇವರನ್ನು ಜನರಿಗೆ ಪರಿಚಯ ಮಾಡಿಸಲಿಲ್ಲ. ಇಷ್ಟೊಂದು 
ಮಹಿಮೋಪೇತರಾದವರು ಯಾಕೆ ಇವರ ಬಗ್ಗೆ ಜನರಿಗೆ ತಿಳಿದಿಲ್ಲ ಎಂದು ಕೆಲವರು ಸಂದೇಹ 
ಪಡುತ್ತಾರೆ. ಆದರೆ ಅವರು ಗ್ರಂಥ ಪ್ರಚಾರ ಮಾಡಿ ತಾವೇ ಆ ದಾಸರು ಎಂದು ಪರಿಚಯಿಸಬೇಡಿ 
ಎಂದು ಹೇಳಿದ್ದರಿಂದ ಶಿಷ್ಕರುಗಳಿಗೆ ಪ್ರಚಾರ ಮಾಡಲು ಆಗಲಿಲ್ಲ. ಗ್ರಂಥಗಳನ್ನು ಶ್ರೀಹರಿ 
ಮಾಡಿಸಿದ್ದು ನನ್ನ ಸಾಮರ್ಥ್ಯವಲ್ಲ ಎಂದು ಅವರು ಹೇಳುತ್ತಿದ್ದರು. ಇವರು ಅನೇಕ ಯತಿವರ್ಯರನ್ನು 
ಕಂಡಾಗ ಗ್ರಂಥ ಹೇಳುತ್ತಿದ್ದರು. ಅವರು ಕೇಳಿದಾಗ ನಾನು "05106187" ಎಂದು ಹೇಳುತ್ತಿದ್ದರು. 
ತಾವು ರಚಿಸಿದ್ದು ಎಂದು ಹೇಳುತ್ತಿರಲಿಲ್ಲ. ಇವರು ಬದುಕಿದ್ದಾಗ ಪರಿಚಯಿಸಲಿಕ್ಕೆ ಆಗಲಿಲ್ಲ. 
“ಮೂಕಬದಿರನಂತಿಪ್ಪುರು ನೋಳ್ಪಜನಕೆ ' ಎಂಬಂತೆ ಇರುತ್ತಿದ್ದರು. ಇವರು 92 ವರ್ಷಗಳು 
ಇದ್ದು ಈಗ ಅವರು ದೇಹತ್ಕಾಗ ಮಾಡಿ 3 ವರ್ಷಗಳಾಯಿತು. ಇವರ ಶಿಷ್ಯರ ಮನೆಯಲ್ಲಿ 
ಚಾಮರಾಜಪೇಟೆ ರಾಘವೇಂದ್ರ ಕಾಲೋನಿಯಲ್ಲಿ ವಾಸವಾಗಿದ್ದರು. ಆಷಾಢ ಶುದ್ಧ ಪೂರ್ಣಿಮಾ 
ದೇಹತ್ಕಾಗ ಮಾಡಿದರು. ಅವರಿದ್ದ ಮನೆಯ ಭಾವಿಯಲ್ಲಿ ಗಂಗಾ ಸನ್ನಿಧಾನ ಬರುವಂತೆ ಮಾಡಿದರು. 


1217051 111101 


ಅವರ ಶಿಷ್ಕರುಗಳು ಹಿಂದೆಯೇ ಕೆಲವು ಗ್ರಂಥಗಳನ್ನು ಪ್ರಕಟಮಾಡಿದ್ದಾರೆ. ಶ್ರೀ ಪ್ರಸನ್ನ 
ಶ್ರೀನಿವಾಸದಾಸರ ಕೆಲವು ದೇವರ ನಾಮಗಳು, ರಾಮಾಯಣದ ಕೆಲವು ಭಾಗಗಳು, ಸೌಭಾಗ್ಯ 


ಸಪ್ತ ತ್ರಿಂಶತಿ, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಶ್ರೀರಾಘವೇಂದ್ರ ವಿಲಾಸ, 
ನಿರ್ಣಯ ರಾಮಾಯಣ, ಕೆಲವು ಯತಿಗಳ ಚರಿತ್ರೆಗಳು ಪ್ರಕಟಗೊಂಡಿವೆ. 


ಈ ದಾಸರು ವಿಷ್ಣು ಸಹಸ್ರನಾಮಗಳಿಗೆ ಶ್ರೀ ಬೃಹತಿಸಹಸ್ರ ಅರ್ಥವನ್ನು ಸಮನ್ವಯ 
ಮಾಡಿ ಒಂದೊಂದು ನಾಮಕ್ಕೆ ಒಂದು ಪದ್ಯದಂತೆ ಸಾವಿರ ಪದ್ಯಗಳನ್ನು ರಚಿಸಿದ್ದಾರೆ. ಈ 
ಗ್ರಂಥವು ಅಚ್ಚಾಗಿದ್ದು ಶ್ರೀಸೋದೆವಾದಿರಾಜಮಠ ಸಂಸ್ಥಾನಧೀಶರಾದ ಶ್ರೀ ಶ್ರೀ ವಿಶ್ವೋತ್ತಮ 
ತೀರ್ಥ ಶ್ರೀಪಾದಂಗಳವರು ಬೆಂಗಳೂರಿನಲ್ಲಿ 23-5-93 ರಲ್ಲಿ ಬಿಡುಗಡೆ ಮಾಡಿದರು. ಇವರು 
ರಚಿಸಿರುವ ಶ್ರೀಹರಿಯ ದಶಾವತಾರಗಳು, ಕೆಲವು ಯತಿ ಚರಿತ್ರೆ, ನವಗ್ರಹ ಸ್ತೋತ್ರಗಳು 
ಇರುವ ಪುಸ್ತಕವನ್ನು 1-9-96 ರಂದು ರಾಜಾಜಿನಗರದಲ್ಲಿರುವ ಮಾದ್ವಸಂಘದಲ್ಲಿ ತಂಬಿಹಳ್ಳಿ 
ಶ್ರೀಮಾಧವತೀರ್ಥ ಸಂಸ್ಥಾನಾಧೀಶರಾದ ಶ್ರೀ ಶ್ರೀ ವಿಜಯಮಾಧವತೀರ್ಥ ಶ್ರೀಪಾದಂಗಳವರು 
ಬಿಡುಗಡೆ ಮಾಡಿದರು. 


ಇವರು ರಚಿಸಿರುವ ಎಲ್ಲ ಗ್ರಂಥಗಳು ಉಪಲಬ್ಬವಿಲ್ಲ. ಕೆಲವು ಮಾತ್ರ ಸಿಕ್ಕಿದೆ. ಇವರು: 
ಕ್ರಮವಾಗಿ ಒಂದೇ ಪುಸ್ತಕದಲ್ಲಿ ಬರೆಯುತ್ತಿರಲಿಲ್ಲ. ಯಾವಾಗ ಪ್ರೇರಣೆಯಾಗುತ್ತೋ ಆಗಾಗ. 
ಸಿಕ್ಕಿದ ಹಾಳೆಗಳಲ್ಲಿ ಬರೆಯುತ್ತಿದ್ದರು. ವೃತ್ತ ಪತ್ರಿಕೆಗಳ ಖಾಲಿ ಜಾಗದಲ್ಲೂ ಕೂಡ ಕೆಲವೊಮ್ಮೆ 
` ಬರೆಯುತ್ತಿದ್ದರು. ಅದರಿಂದ ಗ್ರಂಥಗಳ ಶೇಖರಣೆಯಲ್ಲಿ ವ್ಯತ್ಕಾಸವಾಗಿದೆ. 


ಈಗ ಶ್ರೀಮದ್ಭಾಗವತಾಮೃತಸಾರ ಮತ್ತು ಬ್ರಹಸೂತ್ರಾಮೃತಸಾರದ ಕೆಲವು ಭಾಗಗಳು 
ದೊರೆತಿವೆ. ಈಗ ಇದನ್ನು ಪ್ರಚುರ ಪಡಿಸುತ್ತಿದ್ದೇವೆ. ಭಾಗವತಾಮೃತಸಾರದ ಪ್ರಥಮಸ್ಕಂದ, 
ಶ್ರೀ ಬ್ರಹಸೂತ್ರಾಮೃತಸಾರದ ಕೆಲವು ಭಾಗಗಳು, ಕೆಲವು ದೇವರನಾಮಗಳು ಅಂದರೆ ಸಾಧನ 
ದೇಹವಿದು, ಸಾಯುಧ ಚತುರ್ವಿಂಶತಿ ವಿಷ್ಣುರೂಪ ಸ್ತೋತ್ರ, ಶ್ರೀವಿಶ್ವ ಪರಮಾತ್ಮ ಸ್ತೋತ್ರ, 
ಶ್ರೀ ಶ್ರೀಶ ಸುಸ್ವಾಗತ ಸ್ತೋತ್ರಗಳನ್ನು ಈ ಪುಸ್ತಕದಲ್ಲಿ ಪ್ರಕಟಿಸಲಾಗಿದೆ. ಈ ಗ್ರಂಥಗಳ ವೈಶಿಷ್ಟ್ಯವನ್ನು ` 
ಪಂಡಿತರೇ ಹೇಳಬೇಕು ಪಾಮರರು ವಿವರಿಸಲು ಸಾಧ್ಯವಿಲ್ಲ. ಗ್ರಂಥವು ತುಂಬ ಉತ್ಕೃಷ್ಟವಾಗಿದೆ. 


127'041 ಗ1/1/ಗಿ017' 


ಅಲ್ಲಲ್ಲೇ ಮೂಲದಲ್ಲಿರುವ ಪದಗಳನ್ನು ಹಾಗೆಯೇ ಜೋಡಿಸಿದ್ದಾರೆ. ಶ್ರೀ ಹರಿವಾಯುಗಳ ವಿಶೇಷ 
ಅನುಗ್ರಹವನ್ನು ನಾವು ಕಾಣಬಹುದು. ಈ ದಾಸರು ಪಂಡಿತ ಪಾಮರ ವರ್ಗದ ಪ್ರಚಾರ 
ಪ್ರಶಂಶನೆಗೆ ಕೃತಿ ರಚನೆ ಮಾಡಿಲ್ಲ. ತಮ್ಮ ಹರಿಭಕ್ತಿ ಸಂಕೇತವಾಗಿ ಕೃತಿಗಳನ್ನು ರಚಿಸಿ ಎಲ್ಲ 
ಕೃತಿಗಳ ಎಲ್ಲ ನುಡಿಗಳಲ್ಲಿ “ನೀ'” ಎಂದೇ ಸಂಬೋಧಿಸುತ್ತ ಶ್ರೀ ಹರಿಗೆ ಸಮರ್ಪಣೆ ಮಾಡಿದ್ದಾರೆ. 
"ನೀ ನುಡಿಸಿದ್ದು ನಿನಗೆ ಪ್ರೀತ್ಕಾಗಲೋ?” ಎಂದು ಹೇಳಿದ್ದಾರೆ. 


ಇವರ ಗ್ರಂಥಗಳ ಪಠಣೆಯಿಂದ ದಾಸರ ಔನ್ನತ್ಯ ತಿಳಿಯುವದು ಮತ್ತು ಶ್ರೀ 
ಹರಿವಾಯುಗಳು ಪ್ರೀತರಾಗುವರು ಎನ್ನುವುದರಲ್ಲಿ ಸಂಶಯವಿಲ್ಲ. 


೨0 


ಪ್ರಸ್ತುತ ಪ್ರಕಟವಾಗುತ್ತಿರುವ ಗ್ರಂಥಕ್ಕೆ ಆಶೀರ್ವಚನ ನೀಡಿ ಕಳುಹಿಸಿರುವ ಮತ್ತು 
ನಮ್ಮೆಬ್ಬರಿಗೂ ನಿರಂತರ ಅನುಗ್ರಹ ಮಾಡುತ್ತಿರುವ ಶ್ರೀಸೋದೆ ವಾದಿರಾಜಮಠ ಸಂಸ್ಥಾನಾಧೀಶರಾದ 
ಶ್ರೀ ಶ್ರೀ ವಿಶ್ವೋತ್ತಮತೀರ್ಥ ಶ್ರೀಪಾದಂಗಳವರಿಗೆ ನಮ್ಮ ನಮಸ್ಕಾರಗಳು. 


ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಈ ಗ್ರಂಥವನ್ನು ಪರಿಶೀಲಿಸಿ ಮುನ್ನುಡಿಯನ್ನು 
ಅನುಗ್ರಹಿಸಿರುವ ಪಂಡಿತಶ್ರೇಷ್ಠರಾದ, ಚಿರಪರಿಚಿತರಾದ ಮ॥। ಶಾ॥ ಸಂ॥। ವಿದ್ವಾನ್‌ ಬಾಳಗಾರು 
ಶ್ರೀನಿವಾಸಾಚಾರ್ಯರಿಗೆ ನಮ್ಮ ನಮನಗಳು. ಅವರು ಈ ಗ್ರಂಥವು ಪ್ರಮಾಣ - ಪ್ರಮೇಯಗಳಿಗೆ 
ಅನುಗುಣವಾಗಿದೆ ಎಂದು ಹೇಳಿರುವುದು ತುಂಬ ಸಂತಸದ ಸಂಗತಿ ಆಗಿದೆ. ಇದೇ ರೀತಿ 
ಪಂಡಿತಶ್ರೇಷ್ಠರಾದ ಮ॥। ಶಾ॥ ಸಂ॥। ವಿದ್ದಾನ್‌ ಶ್ರೀ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ಈ 
ಗ್ರಂಥ ಅವಲೋಕಿಸಿ ಶುಭಾಶಯಗಳನ್ನು ನೀಡಿದ್ದಾರೆ. ಅವರಿಗೂ ನಮ್ಮ ನಮನಗಳು. ಕೆಲವು 
ಹಸ್ತಪ್ರತಿಗಳು ಕೆಲ ಪಂಡಿತರುಗಳಲ್ಲಿ ಇದ್ದು ಅವರು ಇದನ್ನು ನಮಗೆ ದಯಪಾಲಿಸಿದ್ದಕ್ಕೆ ಅವರಿಗೂ 
ನಮ್ಮ ನಮನಗಳು. 


ಪರಮಪೂಜ್ಯ ಗುರುಗಳಲ್ಲಿ ಸೇವಾ ಮನೋಭಾವದ ಏಕೈಕ ಉದ್ದೇಶದಿಂದ ಇದುವರೆವಿಗೂ 
ಯಾರ ಸಹಾಯವನ್ನು ಅಪೇಕ್ಷಿಸದೆ ದ್ರವ್ಯವನ್ನು ವಿನಿಯೋಗಿಸಿ ಪ್ರತಿಗಳನ್ನು ಶುಲ್ಕ ತೆಗೆದುಕೊಳ್ಳದೆ 
: ವಿತರಣೆಮಾಡಿ ಈಗ ಗ್ರಂಥವನ್ನು ಸಂಕಲಿಸಿ ಪ್ರಕಟಿಸಲು ಸಹಕರಿಸುತ್ತಿರುವ, ದಾಸರ 
ಶಿಷ್ಕಾಗ್ರೇಸರರಾದ ಶ್ರೀ ಜಿ. ತಿರುಮಲ ಅವರಿಗೆ ನಮ್ಮ ಭಕ್ತವೃಂದದ ಪರವಾಗಿ ವಿಶೇಷ ವಂದನೆಗಳು. 


1೭1704! 11111001 





ಬಹಳ ಹಿಂದೆಯೇ ದಾಸರ ಅನೇಕ ಯತಿಗಳ ಚರಿತ್ರೆಗಳನ್ನು ಪ್ರತ್ಯೇಕವಾಗಿ ಕಿರುಪುಸ್ತಕದಲ್ಲಿ 
ಪ್ರಕಟಿಸಿದ ದಾಸರ ಶಿಷ್ಯರಲ್ಲೊಬ್ಬರಾದ ದಿ॥ ಎಂ.ಎನ್‌. ಆಚಾರ್ಯರನ್ನು ಈ ಸಂದರ್ಭದಲ್ಲಿ 
ಸ್ಮರಿಸುವುದು. ನಮ್ಮ ಕರ್ತವ್ಯ. ಇದೇ ರೀತಿ ದಾಸರ ಕೃತಿಗಳನ್ನು ಪ್ರಕಟಿಸಲು ಯಾರಾದರು 
ಮುಂದೆ ಬಂದಲ್ಲಿ ನಮ್ಮ ಸಹಕಾರ ಇದೆ. 


ಅವರು ವಾಸವಾಗಿದ್ದ ಕ್ಷೇತ್ರದಲ್ಲಿ ಈಗ ಅವರ ಶಿಷ್ಕರುಗಳು ಪ್ರತಿ ಭಾನುವಾರ ಮತ್ತು 
ವಿಶೇಷ ದಿವಸಗಳಲ್ಲಿ ಪಂಡಿತರುಗಳಿಂದ ಪ್ರವಚನ ನಡೆಸುತ್ತಿದ್ದಾರೆ. ಗುರುಗಳ ಆರಾಧನೆ, ಇತರೆ 
ದಾಸರುಗಳ ಆರಾಧನೆ ಮತ್ತು ಯತಿಗಳ ಆರಾಧನೆಗಳನ್ನು ಶ್ರೀಹರಿವಾಯುಗಳ ಹಾಗೂ ಗುರುಗಳ 
ಅನುಗ್ರಹಬಲದಿಂದ ಮಾಡುತ್ತಿದ್ದಾರೆ. | 


ಈ ಗ್ರಂಥ ಪಠಿಸುವವರಿಗೆ ಶ್ರೀಹರಿವಾಯು ಸುರವ್ಪಂದ ಯೋಗ್ಯ ಸತ್ಸಾಧನೆಯನ್ನು 
ಮಾಡಿಸಲಿ ಎಂದು ಪ್ರಾರ್ಥಿಸುತ್ತೇವೆ. 


ಈ ಗ್ರಂಥ ಮುಖ್ಯಪ್ರತಿಪಾದ್ಯನಾದ ಶ್ರೀಮದ್‌ವಲ್ಲಭ ಪ್ರಸನ್ನ ಗೋಪಾಲಕೃಷ್ಣಾತಕ 


ಶ್ರೀ ಮದ್ವೇಶಾರ್ಹಣಮಸ್ತು 


ಇತಿ 
ಬಹುಧಾನ್ಯ ಸಂವತ್ಸರ ಸಜ್ಜನ ಹಾದಧೂಳಿ 
ಆಷಾಢ ಶುದ್ಧ ಪೂರ್ಣಿಮಾ ಎನ್‌. ರಾಘವೇಂದ್ರರಾವ್‌ 
ದಿನಾಂಕ : 9-7-98 ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಭಕ್ತವೃಂದ 


45, ರಾಘವೇಂದ್ರ ಕಾಲೋನಿ, 
ಚಾಮರಾಜಪೇಟೆ, ಬೆಂಗಳೂರು - 560018 


1297/01 1/01 ಗಿ?07' 


ಪರಿವಿಡಿ 


ಪುಟ ಸಂಖ್ಯೆ 

ಶ್ರೀ ಸೋದೆ ವಾದಿರಾಜ ಮಠದ 

ಶ್ರೀ ಶ್ರೀ ಶ್ರೀ ವಿಶ್ವೋತ್ತಮ ಶ್ರೀಪಾದಂಗಳವರ ಆಶೀರ್ವಚನ 
ಮ॥। ಶಾ|। ಸಂ॥ ಪಂಡಿತ ಶ್ರೀ ಬಾಳಗಾರು ಶ್ರೀನಿವಾಸಾಚಾರ್ಯರು 

ಇವರ ಮುನ್ನುಡಿ | ॥ 
ಮ॥। ಶಾ॥। ಸಂ॥। ಪಂಡಿತ ಶ್ರೀ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು 

ಇವರ ಶುಭಾಶಯಗಳು 11 
ಪ್ರಕಾಶಕರ ಕೃತಜ್ಞತೆಗಳು 1/| 
ಸಾಧನ ದೇಹವಿದು " 
ಸಾಯುಧ ಚತುರ್ವಿಂಶತಿ ವಿಷ್ಣುರೂಪ ಸ್ತೋತ್ರ 3 
ಶ್ರೀ ವಿಶ್ವ ಪರಮಾತ್ಮ ಸ್ತೋತ್ರ 6 
ಶ್ರೀ ಶ್ರೀಶ ಸುಸ್ವಾಗತ ಸ್ತೋತ್ರ 7 
ಶ್ರೀ ಮದ್ಭಾಗವತಾಮೃತಸಾರ 9 


(ಪ್ರಥಮ ಸ್ಕಂಧ) 


1೭1704! 1111101 


1೭11:091 1101111701 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 


ಸಾಧನ ದೇಹವಿದು 


(ಮೋಹನ - ಆದಿತಾಳ) 


ಸಾಧನ ದೇಹವಿದು 
ಶ್ರೀ ಪದುಮೇಶ ದಯದಿ ಕೊಟ್ಟ ಸಾಧನ ದೇಹವಿದು (ಪ 


ವಿಹಿತಾವಿಹಿತವು ಈರ್ವಿಧ ಕರ್ಮದಿ 

ವಿಹಿತವ ಪಿಡಿದು ಅಕಾಮ್ಯದಿ ಸಮ್ಮಕ್‌ ಆಚರಿಸಿ 

ಅಹಿಪಶಯ್ಯನ ಸನ್ಮಮಹಿಮೆಗಳರಿತು ವ - 

ರಾಹನ ದಯದಲಿ ಪರಸುಖ ಪೊಂದಲು 1೧1! 


ಬೇಸರ ತೊರೆದು ಸುಶಾಸ್ತವನೋದಿ 

ಸಾಸಿರ ನಾಮನ ಭಾಸುರ ಗುಣ ಕ್ರಿಯರೂಪಗಳ 

ಈಶನ ದಯದಿ ಸಮ್ಯೋಚಿಸಿ ಹಿಗ್ಗುತ 

ವಾಸುದೇವನೇ ಸರ್ವೇಶನೆಂದರಿಯಲು 11೨॥! 


ವಿಷಯೀಕ್ಷಣಗಳು ಕ್ಷಣಸುಖವೀವುವು 

ಶೇಷಗಿರೀಶನೇ ಅಕ್ಷಯಸುಖದನು ಸುಖಮಯನು 

ದೋಷದೂರ ಶ್ರೀ ಲಕ್ಷ್ಮಿಯ ರಮಣನೇ 

ಪೋಷಕ ಮನೋಗತ ತಿಮಿರಕೆ ಪೂಷನು 1೩| 


ತಾರಕ ಗುರು ಉದಾರ ಸುಮನದಲಿ 

ದಾರಿಯ ತೋರಿಸಿ ಉದ್ಧರಿಸಲು ಬಹು ಬಹು ದಯದಿ 

ವಿಧಾತ್ಮ ಸಮೀರ ಸುಮಧೇರು ಚಿಂತಿಪ 

ವಾರಿಧಿಶಯ್ಯ ಪರೇಶನು ತೋರುವ 11೪॥ 


1೭1704! 11111001 


ಸನ್ಹ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 


ಸಪ್ತ ಸ ಸುಸ್ಥಾನದಿ ಮರುತಾದಿಗಳೊಡೆ 
ಗುಪ್ತನಾಗಿಪ್ಪ ನಿರ್ಲಿಪ್ತ ನಿರಾಮಯ ಶ್ರೀಕಪನು 
ಸುಪ್ತಿ ಜಾಗೃತ ಸ್ವಪ್ನಾದಿ ಕಾಲದಿ ಕಾಯುವ 
ಆಪ್ತ ಸ ಸ್ವಷ್ಟ ನಣವಗಾರು ಈಡಿಲ್ಲವು 


ಪಂಚ ಸುನಾಡಿಯೊಳ್‌ ಪಂಚ ಸುವರ್ಣದಿ 
ಪಂಚ ಸುರೂಪ ಸ್ವತಂತ್ರನು ಇರುತಿಹ ಶ್ರೀಹರಿಯು 
ವಏಿರಿಂಚ ಸಮೀರ ಸುಮೇಧರು ಬಹು ವಿಧ 


9 ಸ 
ಚಿಂತಿಸಿ ನಮಿಪ ಪ್ರಪಂಚದ ಒಡೆಯನು 


ಪದುಮದ ದಳಗಳು ಐದು ಮೂರುಂಟು 

ಅದರ ಮೂಲದಿ ಇಹ ಸದಮಲ ಲಕ್ಷ್ಮೀಶ ಸರ್ವೇಶ 
ಬಾಧಿಪ ಕರ್ಮವ ಸುಡುವ ಸಂಕರುಷಣ 

ಸದಮಲ ಪೊರೆಯುವ ಒಳಹೊರಗೆ 


ಶ್ರವಣ ಮನನ ಸುಧ್ಯಾನದ ಬಲವು 

ಶ್ರೀಶನೋಳ್‌ ಭಕುತಿಯು ನಿಶ್ಚಯ ಸಾಧನ ಗುರುದಯದಿ 
ಶ್ರೀಶನ ಮಹಿಮೆಗಳರಿತು ಸುದ್ಧಡದಿ 
ಸುರತಟಿನಿಯಪೋಲು ಸರಿಪ ಪ್ರೇಮವೇ ಭಕ್ತಿ 


ಮುಕುತಿ ಕೊಡುವ ಜ್ಞಾನ ಭಕುತಿಲಿ ಬರುವುದು 
ಸುಖಮಯ ಶ್ರೀಶನ ದಯವು ಇಲ್ಲದೆ ಇದು ಸಿಕ್ಕದಯ್ಯ 
ವಿಕಸಿತಾಬ್ಹಜ ತಾತ ಪ್ರಸನ್ನ ಶ್ರೀನಿವಾಸ 

ಶ್ರೀಕರ ವ್ಯಾಸ ರಾಮ ಕೃಷ್ಣ ನೃಹರಿ ಕಾಯ್ವ 


1೭1704! 1111101 


ಶ್ರೀ ಹಪ್ರಸನ್ಹ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ ೨. 


ಸಾಯುಧ ಚತುರ್ವಿಂಶತಿ ವಿಷ್ಟುರೂಪ ಸ್ತೋತ್ರ 


ಇದಿ 


ಬಲದ ಅಜಾನುಕರ ಮೊದಲು ಪ್ರದಕ್ಷಿಣದಿ 
ಸಲಿಲಜಾದಿಧರರಮಾಪತೇ ನಮಸ್ತೇ (![ಪ!। 


ಅರವಿಂದ-ಶಂ೦ಖ ಸುದರ್ಶನ ಕೌಮೋದಕೀ 
ಧರನಮೋ ಕೇಶವ ಶ್ರೀಶ ಬ್ರಹ್ಮೇಶ 1೧1 


ದರಾಂ ಬುಜಗದಾಚಕ್ರಧರಶ್ರೀಶ ನಮೋ 


ನಾರಾಯಣ ದೋಷದೂರಗುಣಪೂರ್ಣ 11೨! 
ಕೌಮೋದಕೀಚಕ್ರದರಕಮಲಹಸ್ತನೇ 
ನಮೋ ಮಾಧವ ಲಕ್ಷ್ಮೀರಮಣ ಮಾಂ ಪಾಹಿ 1೩1! 


ಚಕ್ರ ಕೌಮೋದಕೀ ಪ್ರಫಲ್ಲ ಅರವಿಂದ 
ಶಂಖ ಧರ ಗೋವಿಂದ ನಮೋ ವೇದವೇದ್ಕ 11೪1! 


ಗದಾಸರೋರುಹಶಂಖಚಕ್ರಧರವಿಷ್ಣೋ 
ಮೋದಮಯ ಸರ್ವತ್ರ ಬಹಿರಂತರ್ವ್ಮಾಪ್ತ 11೫ 


ಸಹಸ್ರಾರ ಶಂಖಾಬ್ಜ ಗದಾಧರ ನಮಸ್ತೇ 
ಪಾಹಿ ಮಧುಸೂಧನ ಮಹಾರ್ಹ ಹಯಶೀರ್ಷ 1೬! 


ಅಂಬುಜಗದಾಚಕ್ರ ಶಂಖೀ ತ್ರಿವಿಕ್ರಮನೆ 
ಪುಷ್ಪಜಾರ್ಚಿತ ತ್ರಿಪದ ನಮೋ ವಿಶ್ವರೂಪ 1 1೭1 


ಶಂಖಾರಿ ಕೌಮೋದಕೀ ಪದ್ಮ ಹಸ್ತನೇ 
ಮಂಗಳ ಸುಸೌಂದರ್ಯ ವಾಮನ ನಮಸ್ತೇ 11೮!! 


728708! 1117೧1 


ಶ್ರೀ ಪಸನ್ದ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 


ಇಂದೀವರಾರಿಗದಾಶ೦ ಖೀ ನಮಸ್ತೇ 
ಶ್ರೀಧರ ಸದಾ ನಮೋ ಶ್ರೀವತ್ಸ ಪಾಹಿ 


ಗದಾ ಚಕ್ರ ಪದ್ಮದರಾ ಹಸ್ತ ಹೃಷಿಕೇಶ 
ಇಂದ್ರಿಯ ನಿಯಾಮಕ ದೇವದೇವೇಶ 


ಶ ೦ಖಾಬ್ಬಅರಿಗದಾಧರಪದನಾಭ 
ಅಕಳಂಕ ಮಹಿಮ ಜಗಜ್ಜನಾದಿಕರ್ತ 


ಕಮಲಧರ ಕೌಮೋದಕೀ ಚಕ್ರೀ ಈಶ 
ದಾಮೋದರ ದೇವ ಸುಜ್ಞಾನದಾತ 


ಕೌಮೋದಕೀ ಶ೦ಖ ಅಬ್ದಾರಿಪಾಣಿನ್‌ 
ಮಮ ಪಾಪಹರ ಸಂಕರ್ಷಣ ಜಯೇಶ 


ಗದಾಶ೦ಖ ಚಕ್ರಾಬ್ಜಹಸ್ತ ಮಾಯೇಶ 
ಸದಾ ನಮೋ ಳಳುಕ ಡರಿ ವಾಸುದೇವ 


ರಥಾಂಗ ಕಂಬು ಗದಾ ಕಮಲಧರ ಪ್ರದ್ಯುಮ್ನ 
ಕೃತಿದೇವಿರಮಣ ನಮೋ ಭಾಸ್ವ ಮದ್‌ ಹೃದಯೇ 


ರಥಾಂಗ ಗದಾಕಂಬು ಕಮಲ ಹಸ್ತ ನಮೋ 
ಶಾಂತೀಶ ಅನಿರುದ್ಧ ಶರಣು ಮಾಂ ಪಾಹಿ 


ಅರಿ: ಕಮಲ ಶಂಖ ಗದಾಧರ ಪುರುಷೋತ್ತಮ 


ಕ್ಷರಾ ಕ್ಷರೋತ್ತಮ ಪೂರುಷ ಸ್ವತಂತ್ರ ನಮೋ ಪಾಹಿ 


ಪದ್ಮ ಗದಾ ಶಂಖಾರಿಧರ ಅಧೋಕ್ಷಜ ನಮೋ 
ಮೋದಮಯ ಕಪಿಲ ಭಾಮನ ಡರಕ ವಿಶ್ವ 


೯1! 


೧೦೬ 


1೧೧ 


1೧೨ಟ 


1೧೩ 


(೧೪ 


1೧೫ 


1೧೬॥[ 


1೧೭1 


!೧೮ಟ 


7247'04! 11 1!ಗಿ?017' 





ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 5 


ಚಕ್ರಾಬ್ಜ ಗದಾ ಶಂಖ ಭಕ್ತ ರಕ್ಷಕ ನಮೋ 
ಸದಾನಂದ ಚಿನ್ಮಯ ಅನಘ ಅವಿಕಾರಿ ೧೯ 


ಅಬ್ದಾರಿ ಶಂಖ ಗದಾಧರ ಜನಾರ್ದನ ನಮೋ 
ಅಜಿತ ಅಜ ಸಂಸಾರ ಬಂಧ ಹರ ಸುಖದಾ 11೨೦! 


ದರಗದಾ ಅರಿ ಅಬ್ದ ಧರ ಉಪೇಂದ್ರ ನಮೋ 
ಇಂದ್ರಾನುಜನೇ ಬ್ರಹ್ಮ ರುದ್ರಾದಿ ವಂದ್ಯ (1೨೧ 


ದರ ಸುದರ್ಶನ ಕಮಲ ಕೌಮೋದಕೀ ಪಿಡಿದ 
ಹರಿ ಶ್ರೀಯಃಪತಿ ಅಭಯ ವರದನೇ ಶರಣು 11೨೨1 


ಶಂಖ ಕೌಮೋದಕೀ ಅಬ್ಬಾರಿಧರ ಕೃಷ್ಣ 
ಸುಖಜ್ಗಾನ ಬಲ ಚೇಷ್ಟಾ ರೂಪ ನಮೋ ಶ್ರೀಶ 11೨೩॥! 


ಮಧ್ವ ಹೃದ್ವನಜಸ್ಥ ಚತುರ್ವಿಂಶತಿ ರೂಪ 
ಉದ್ದಾಮ ಪರಮಾತ್ಮ ಹರಿ ಶ್ರೀಶ ಶರಣು (1೨೪1 


ಛಿ 


ಮತ್ಸ್ಯ ಕೂರ್ಮ ಕ್ರೋಡ ನರಸಿಂಹ ವಟು ರೇಣು - 
ಕಾತ್ಮಜ ಶ್ರೀರಾಮ ಕೃಷ್ಣ ಶಿಶು ಕಲ್ಕಿ 1೨೫ 
ಣ 


ಆನಂದಚಿನ್ನಯ ಅನಂತ ರೂಪನೇ ನಮೋ 
ವನಜಭವಪಿತ ಶ್ರೀಪ್ರಸನ್ನ ಶ್ರೀನಿವಾಸನೇ ನಮೋ. 11೨೬. !!ಪ॥ 


ಸಂಪೂರ್ಣಂ 


1೭1704! 11111001 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 


ಶ್ರೀವಿಶ್ಚ ಹರಮಾತ್ಮ ಸ್ತೋತ್ರ 


(ಜಾಗೃತ ಅವಸ್ಥಾ ನಿಯಾಮಕ) 


ಈಶ ವಿಶ್ವ ರಮೇಶ! ಪಾಲಿಸೆನ್ನನು ದಕ್ಷಿಣಾಕ್ಷಿ ನಿವಾಸ। 

ರೂಪಾ೦ಂತರದಿ ನೀ। ವಾಮ ನಯನದಿ ಕಾಶ। ಶರಣು ಶರಣು! 

ಸರ್ವೇಶ। ಜಾಗೃತ ಕಾಲದಿ ಸರ್ವ ವ್ಯಾಪಾರ೦ಗಳ ಮಾಡಿಸುವಂಥ ವಿಭುವೆ! 
ಮಂಗಳಾತ್ಮ ನಿಸ್ಸಂಗ ಚಿನ್ಶ್ನಮ ಸರ್ವಸುಖ ಸೌಭಾಗ್ಯದಾತನೇ (ಪ 


ಕಂಜನೇತ್ರ ಶ್ರೀರಾಮ। ಸರ್ವದಲ್ಲಿ ಸಮ ಸಾಮ ಜ್ಞಾನಯಂ೦ಗ ನಾಮ 

ಯಾಜ್ಯ ಸ್ವರೂಪದಿಂದ ನೀ ಯಜುರ್ನಾಮ। ಉತ್ಥಾಪಕೊತ್ತ ನಾಮ! 

ಸರ್ವಪಾಪೋಜ್ಜಿತ ಉನ್ನಾಮನೇ ದೀಪ್ತ ಇಂಧನ ವಾಮ ಮಂಗಳ! ` 

ಸರ್ವ ವೇದಗಳಿಂದ ಸರ್ವದಾ ವಾಣಿ ಪ್ರಾಣ ಸಂಸ್ತುತ್ಕ ಶ್ರೀಶನೇ। 

ದಿವ್ಯದೃಷ್ಟಿ ಗೋಚರ ವಿರಾಜನೇ ಶ್ರೀ ರಮಾ ಸಮೇತನಾಗಿಹ 

ಸರ್ವದಾ ಸುಖಪೂರ್ಣ ಆತ್ಮನೇ। ಮೃತ್ಯು ವರ್ಜಿತ ಅಮೃತ ಜಯ ಜಯ 11೧1! 


ಭಯ ವಿವರ್ಜಿತ ಅಭಯ। ಗುಣಪೂರ್ಣ ಬ್ರಹ್ಮ ಪೂರುಷ 

ಪೂರ್ಣೈಶ್ವರ್ಯ। ಶಂಖ ಚಕ್ರ ಗದಾಬ್ಹ ಸಂಯುತ ದಿವ್ಯಟ ಶಬಲ ವರ್ಣ ಸುಕಾಯ 
ಸರ್ವ ವಸ್ತು ನಿಸ್ಸಂಗ ನಿನ್ನ ಸ್ಥಾನವಾದುದರಿಂದಲೇವೇ। 

ಸರ್ವ ಉದಕಾದ್ಯ್ಕ ಅಖಳವಸ್ತು ಅಸ೦ಗವಾಗಿವೆ ಎನ್ನ ಕಂಣ್ಣ್ಗಳು! 

ಸರ್ವದಾ ಸೌಂದರ್ಯರೂಪ ಶ್ರೀವಾಮನನೇ ಎನ್ನ ಎಡದ ಕಣ್ಣಲಿ 

ಸರ್ವ ನಿಜ ಸಚ್ಛಕ್ತಭಾಮನ ದಕ್ಷಿಣಾಕ್ಷಿಗತ ನಿಯಾಮಕ! (1೨ 


ವಿಶ್ವ ಶರಣು ಶುಭಾಂಗ। ಎರಡು ಪಾದವು ನಾಲ್ಕು ಹಸ್ತವು ಎಕ! 

ಶುಂಡಾದ೦ಂಡ ಹೀಗೆ ಜ್ಞಾನ ಸುಖ ಸಪ್ತಾಂಗ ಪಾಹಿಮಾಂ ಮಂಗಳಾಂಗ! 

ಹತ್ತು ಮೇಲೊ೦ ಬತ್ತು ಮುಖಗಳು ಮಧ್ಯ ಗಜಮುಖ ಮಂಗಳಪ್ರದ! 

ಮೋದಮಯ ನರಮುಖ ಒಂಭತ್ತು ಬಲದ ಪಾರ್ಶ್ವದಿ ಹಾಗೂ ಎಡದಿ 

ಖೇದರಹಿತ ಜ್ಞಾನಮಯ ಒಂಭತ್ತು ನರಮುಖ ವಿಶ್ವ ಚಕ್ಷುಸ! 

ಪದ್ಮಜನ ಪಿತ ಪ್ರಸನ್ನ ಶ್ರೀಶ್ರೀನಿವಾಸ ವಿಶ್ವನೇ ಶರಣು ಸಂತತ॥॥ 11೩1 
(॥ಪ॥! 


ಸಂಪೂರ್ಣಂ 


1೭1704! 11111001 


ಶ್ರೀ ಹಸನ್ಹ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 7. 


ಶ್ರೀ ಶ್ರೀಶ ಸುಸ್ವಾಗತ ಸ್ತೋತ್ರ 
(ಶ್ರೀ ಪ್ರಣವ ನಾರಾಯಣ * ಕೃಷ್ಣ ಆಗಮನ ಸ್ತೋತ) 


ಬಾರೋ ಬಂದಿರೋ ಶ್ರೀಶ! ಶ್ರೀಧರಾ ಸಮೇತ ಬಂದಿರೋ ಈಶ! 

ಏಭುವೇ ಗುಣಾರ್ಣವ ಅಮಿತ ಪೌರುಷ ಸ್ವವಶ। ಅಮಿತಾರ್ಕ ಕಾಶ॥। 
ಸರಸಿಜಾಸನಶಿವವಿಪಾದಿ ಅಮರ ವಂದ್ಯನೆ 

ಪರಮಭಾಗವತೇಷ್ಟ ಚಿಂತಾಮಣಿಯೇ ಜಯ ಜಯ 

ಶರಣು ಪಾಲಿಪ ಪ್ರಭುವೇ ನಾರಾಯಣನೇ ಕೃಷ್ಣನೇ ॥[ಬಾರೋ॥! [ಪ 


ಪ್ರಣವಾಷ್ಟಾಕ್ಟರ ದಿವ್ಯ! ಆರು ಅಕ್ಷರ ಮಂತ್ರ ಸುಪ್ರತಿಪಾದ್ಯ! 

ವಿಶ್ವಾದಿ ಎಂಟು ರೂಪ ಚಿನ್ನಯ ಕಾಯ। 

ಅರಿಧರಧೃತಹಸ್ತ ಹಸ್ತವರದ ಅಭಯ! ಜಯ ಜಯತು ಜೀಯ 

ಶ್ರೀಧರಾ ಸಮೇತನಾಗಿಹ ಪ್ರೋದ್ಯ ಪೂಷ ಸ್ವಕಾಂತಿ ತೇಜನೇ 

ಕೃದ್ಧದೀರ ಮಹಾದ್ಯುಸಹಸ್ರ ಉಲ್ಕ ನಿಜಸಚ್ಛಕ್ತ ಲೀಲೆಯಿಂ 

ಸರ್ವದಾ ಸರ್ವತ್ರ ಸರ್ವರೋಳ್‌ ಇದ್ದು ನಿಯಮಿಪ ವಿಭುವೇ ಪರತರ! 

ಕೃಷ್ಣರಾಮ ನೃಸಿಂಹ ವರಾಹನೇ ವಿಷ್ಣುವೇ ಪರಂಜ್ಯೋತಿ ಪರಂಬ್ರಹ್ಮ] 

ವಾಸುದೇವನೇ ಏಕ ದಶ ಶತಾನ೦ಂತ ರೂಪ ನಿರ್ದೋಷ ಗುಣನಿಧೇ। 

ಎನ್ನ ಪಾಲಿಪ ಪ್ರಭುವೇ ಶ್ರೀಶನೇ ವೇಧಹನುಮ ಶಿವಾದಿ ವಂದ್ಯನೇ ॥ಬಾರೋ॥। ॥॥೧॥ 


ಪ್ರಚುರ ಅಮಿತ ಆನಂದ ಅವಿಕಾರ ಚಿನ್ಶ್ನಯ ಸರ್ವ ಚೇಷ್ಟಕ ಕರ್ತ 

ಚೇತನಾ 5 ಚೇತರ ಸರ್ವವಶಿ ಜಗದ್ಭರ್ತಾ ಸೌಂದರ್ಯಸಾರನೇ ಇಂದ್ರಮಣಿ ದ್ಯುತಿವಂತ - 
ಇ ಸೌಭಾಗ್ಯದಾತ। 

ಚಕ್ರಧರ ವರ ಅಭಯಹಸ್ತನೇ ಅಜಿತ ಅಜ ಜಗದೇಕವಂದ್ಯನೇ 

ಉರುದಯಾನಿಥೇ ಭೃಷ್ಟೀಸತ್ಕಾರೂಡನೆ ಬಂದು ನಿಂತಿದ್ದಿಲ್ಲಿ 

ಪರಮಲಾಭವು ಎನಗೆ ಸುಹೃದನೇ ಭೀಮ ದ್ರೌಪದಿ ಪಾಂಡವ ಪ್ರಿಯ 

ವಿದುರ ಗೊಲಿದನೆ ದೇವಕೀಸುತ ಸರ್ವಾಭೀಷ್ಟಪ್ರದ ಉದಾರನೆ 

ಉತ್ತರಾ ಸುಧಾಮ ಉದ್ಧವ ಗೋಪಿಜನ ಅಕ್ರೂರ ವರದನೇ 


ಹಲಧರಾನುಜ ಸುಭದ್ರೆ ಅಣ್ಣ ಷಣಹಿಷಿ ರಮಣನೇ ಶರಣು ಸಂತತ !ಬಾರೋ!!!1೨॥ 


1೭1704! 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 8 


ಸ್ವಾಮಿ ವೇಂಕಟರಮಣ! ಕುಲದೇವ ಸರ್ವೋತ್ತಮನೇ ಭಕ್ತ ಪ್ರಸನ್ನ 
ಪದಾವತೀಶ ಕರುಣಿ ಪಾಲಿಸೋ ಎನ್ನ! ಶ್ರೀವತ್ಸ ಅರಿದರಾ 
ಅಭಯವರಕರ ಘನ್ನ! ಅಮಲೇಂದು ವದನಂ॥ 
ಮುಗುಳುನಗೆ ಕಾರುಣ್ಯ ನೋಟವು ಜಗವನಳೆದ ತೀರ್ಥಪದಯುಗ 
ತಿರುಮಲೇಶ ಮದ್ಗೇಹನಿಲಯನೇ ರಂಗ ವರದ! ಲಕ್ಷ್ಮೀನೃಸಿಂಹನೇ 
ಪೂರ್ಣಪ್ರಮತಿಗಳಿಂದ ಪೂಜಿತ ಬೆಣ್ಣೆ ನರ್ತನ ಕೃಷ್ಣರಾಮನೇ 
ಇನನಿಗಮಿತ ಸ್ವಕಾಂತಿ ತೇಜನೇ ಕರ್ಣಕುಂಡಲೋಜ್ವಲ ಕಿರೀಟಿಯೇ। 
ಅನ್ನವಾಹನ ತಾತ ಪ್ರಸನ್ನ ಶ್ರೀನಿವಾಸನೇ ಪೂರ್ಣ ಕಾಮನೇ! 
ಘನ ದಯಾಂಬುಧೇ ದೇವ ದೇವಶಿಖಾಮಣೆಯೇ ಬಾ  !!ಬಾರೋ॥। 11೩1! 1([ಪ॥| 


ಶ್ರೀ ಶ್ರೀಶ ಸ್ವಾಗತ ಸ್ತೋತ್ರಂ ಸಂಪೂರ್ಣಂ 


1೭11041 11111001 





ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕತಿ ಸ ೨ 
ಶ್ಯ "ಫೆ 


ಶ್ರೀಮದ್ಧಾಗವತಾಮೃತಸಾರ 
(ಪ್ರಥಮ ಸ್ಮಂಧ) 
ಶ್ರೀವಾಯುಹನುಮಭೀಮಮಧ್ಯ್ವಾಂತರ್ಗತ ರಾಮಕೃಷ್ಣವೇದವ್ಕಾಸಾತಕ್ರ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ 


ಜನ್ಮಾದ್ಯಸ್ಯ ಯತೋಂನ್ವಯಾದಿತರತಶ್ಚಾರ್ಥಷ್ಟಭಿಜ್ಞ ಸ್ವರಾಟ್‌ 

ತೇನೇ ಬ್ರಹ್ಮ ಹೃದಾ ಯ ಆದಿಕವಯೇ ಮುಹ್ಯಂತಿ ಯುಕ್‌ ಸೂರಯಃ 

ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ 

ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ॥॥ 
ಸೃಷ್ಟಿಸ್ಥಿತ್ಯಸ್ಯಪ್ಯಯೇಹಾನಿಯತಿದೃಶಿತಮೋ 

ಬಂಧಮೋಕ್ಷಾಶ್ಚ ಯಸಾದಸ್ಯ ಶ್ರೀ 

ಬ್ರಹ್ಮರುದ್ರಪ್ರಭೃತಿ ಸುರನರದ್ವ್ಮೀಶ ಶತ್ರ್ಯಾತಕಸ್ಯ 

ವಿಷ್ಣೋರ್ವ್ವಸ್ತಾಃ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ 
ಪೂರ್ಣಾನಂದೋವ್ಯಯೋ ಯೋ ಗುರುರಪಿ ಪರಮಶ್ಚಿಂತೆಯೆತಂ ಮಹಾ೦ಂತಮ್‌ ॥ ॥ಃಪ॥ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 

ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬಹ್ಮ ಶಿವ ಶಕ್ರಾದಿ ಸರ್ವಜಗತ್‌ ಸ್ಥಾಮಿಯೇ 

ನಮೋ ಜಗಜ್ವನಾದಿಕರ್ತನೇ ಶರಣು ॥ 1!ಪ॥ 


ಪುರುಷ ಸರ್ವರ ತ್ರೈ ಅವಸ್ಥಾ ಪ್ರಣಯನನೇ 

ಲ ಪ್ರವಿವಿಕ್ತಾನಂದ ಭುಕ್‌ ಸ್ವರತ 

ಪವರ್ಗಪ್ರದ ತುರಿಯ ಆತ್ಮಾಂತರಾತ್ಮ ಹರೇ 

ೀಪ ಪರಮಾತ್ಮ ಜ್ಞಾನಾತ್ಮನೇ ಶರಣು 11೧! 


ಆಂ ಭಟ 


ಉರು ಸುಗುಣಪರಿಪೂರ್ಣ ನಿರ್ದೋಷ ಸರ್ವೇಶ 

ನಾರಾಯಣ ವಾಸುದೇವ ಶ್ರೀಕೃಷ್ಣ 

ಶ್ರೀರಾಮ ಶ್ರೀನಿವಾಸ ನರಹರೇ ಹಯಶೀರ್ಷ 

ಶ್ರೀ ಹ್ರೀಯುಕ್‌ ಶ್ರೀಕರ ನಮೋ ವ್ಯಾಸಹಂಸ 11೨1 


1೭1704! 11111001 





ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 10 


ದ್ವಿಷೋಡಶ ಉತ್ತಮ ಲಕ್ಷಣಗಾತ್ರ 

ದಶಪ್ರಮತಿ ಶ್ರೀಮಧ್ವಾಚಾರ್ಯರಿಗೆ ನಮಿಪೆ 

ಶ್ರೀ ಶುಕಮಹಾಮುನಿಗೆ ವಿಜಯಧ್ವಜಾರ್ಯರಿಗೆ 

ಷ್ಹವ ಸಾಧು ವ್ಯಾಖ್ಶಾತೃ ಸರ್ವರಿಗೂ (1೩1 


( 


ಸ್ರ 


ಉತ್ತಮಶ್ಟೋಕ ಶ್ರಿಪತಿ ಹಂಸವ್ಯಾಸನ 

ಉತ್ತಮ ಶಿಷ್ಯ ಶ್ರೀಮದ್ವನ ವಂಶ 

ಯತಿಗಳು ಸರ್ವರಿಗೂ ನಮಿಸುವೆ ಆ ಮಧ್ಯ 

ಯತಿರಾಜ ವ್ಯಾಸರಾಜರಿಗೆ ನಮೋ ಎಂಬೆ 1೪11 


ಈ ಮಹಿಪ್ರಖ್ಯಾತ ವ್ಯಾಸರಾಜರ ಶಿಷ್ಯ 

ಆ ಮಹತೀಪಾಣ್ಯಂಶ ಪುರಂದರದಾಸರಿಗೆ 

ನಮಿಸಿ ಭೃಗು ಅಂಶ ವಿಜಯಾರ್ಯರಿಗೆ ಎನ್ನ ಗುರು 

ಉಮಾಸುತ ಗೋಪಾಲದಾಸರಿಗೆ ನಮಿಪೆ 1181 


ಸರ್ವ ಈ ಗುರು ಸುರರೋಳ್‌ ಪ್ರಸನ್ನನಾಗಿ ಶ್ರೀನಿವಾಸ 

ಸರ್ವಕ್ರಿಯಾ ನಿನ್ನಿಚ್ಛೆಯಿಂದ ಮಾಡಿಸುವಿ 

ಸರ್ವಾಂತರ್ಯಾಮಿ ನೀ ಎನ್ನಂತರ್ಯಾಮಿ ನಮೋ ಕ 
ಸರ್ವಮುಕ್ತಾ ಮುಕ್ತ ಚಿದಚಿತ್‌ ನಿಯಂತ 1೬1 


ಕ್ರಿಮಿಯಿಂದ ಅಂದು ರಾಜ್ಯ ಆಳಿಸಿದಿ ಜಗತ್‌ಸ್ವಾಮಿ 

ಪ್ರೇಮವಾತ್ಸಲ್ಯದಿ ಇಂದು ಪ್ರಸನ್ನನಾಗಿ ಎನ್ನೊಳ್‌ 

ಈ ಮಹಾಭಾಗವತ ಅಮೃತಸಾರ ರಚಿಸುತ್ತಿ 

ನಮೋ ಎಂ೦ಬುದೊಂದನ್ನೆ ಬಲ್ಲೆ ನಾ ಶರಣು (1೭ 


ಗಾಯತ್ರಿ ಮೂಲಮಂತ್ರ ಉಪದಿಷ್ಟ ವಿಪ್ರರೇ 

'ಕಾಯಮನ ಶುದ್ಧಿಯಲಿ ಪಠಿಸಬೇಕಿದನ್ನ 

ತೋಯಜೇಶ ವೇದವ್ಯಾಸ ಈ ಅಮೃತಸಾರದಲಿ 

ರಹಸ್ಯ ಸದ್ವಿಷಯಗಳ ಇಟ್ಟಿಹ ಅಲ್ಲಲ್ಲಿ ಸ 11೮1 


1೭1704! 11111601 





ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಎರಚತ ಕೃತಿ 11 


ಹರಿದ್ದ್ವೇಷಿ ದುಷ್ಪತಮ ನಾಸ್ತಿಕರು ಇಂಥಹವರು 

ಈ ಗ್ರಂಥ ಪದ್ಯಗಳ ಶ್ರವ್ಹಣಕ್ಕೂ ಅನರ್ಹರು 

ಸ್ತ್ರೀ ಬ್ರಹ್ಮ ಬಂಧುಗಳು ದ್ವಿಜಬಂಧು ಶೂದ್ರರು 

ವಣ ಸರಣೆಅರ್ಹರು ಪಠನಕ್ಕನರ್ಹರು 1೯1 


ಇಡು 


೯ 


ಗುರು ತುಳಸಿ ಕೃಷ್ಣಮಂತ್ರೋಪದಿಷ್ಟ ಸ್ಕೀ 
ಣ ಲಿ ಈ 
ಈ ಗ್ರಂಥ ಪದ್ಯಗಳ ಭಕ್ತಿ ಶುಚಿಯಲಿ 


ಮಂತ್ರ ಓಂಕಾರ ಭಾಗ ಬಿಟ್ಟು ಪಠಿಸಬಹುದು : 
ಹರಿ ಅವತಾರ ಭಕ್ತರ ಕಥಾದಿಗಳ ॥೧೦॥1 


ಬ ಸುಗುಣಾರ್ಣವನೇ ಅನಘ ಲಕ್ಷ್ಮೀರಮಣ 


ಷ್ಣು ಸರ್ವೇಶ ನೀನೇವೆ ವಿಜಿಜ್ಞಾಸ್ಥ್ಯ 
ಷ್ಣುವೇ ಗುಣಪೂರ್ಣ ಬ್ರಹ್ಮ ಶಬ್ದದಿ ವಾಚ್ಕ 


ವಿಷ್ಣುವೇ ಸರ್ವ ಜಗಜ್ಜನಾದಿಕರ್ತ !1೧೧॥! 


ಛಿ 


ಕ ಇ 


2 ೯ 


ಯತಾ ಇಮಾನಿ ಭೂತಾನಿ ಜಾಯಂತೇ ಏನ 

ಜಾತಾನಿ ಜೀವಂತೆ ಅಹಂ ಸರ್ವಸ್ಯ ಪ್ರಭವೋ 

ಮತ್ತಸ್ಸರ್ವಂ ಪ್ರವರ್ತತೇ ಸೃಷ್ಟಾಪಾತ 

ತಥೈವಾತ್ತಾ ನಿಖಿಳಸೈಕ ಏವ 11೧೨1 


ಇಂಥಾ ಶೃತಿ ಸ್ಮೃತಿ ಪ್ರಮಾಣ ವಿಷ್ಣುವೇ ಜಗತ್‌ 

ಉತ್ಪತ್ತಿ ಸ್ಥಿತಿ ಲಯ ನಿಯತಿ ಜ್ಲಾನಾಜ್ಞಾನ 

ಬಂಧಮೋಕ್ಷ್ಪ ಸರ್ವಕರ್ತಾ ಎಂದು ಸಾರುತಿದೆ 

ವೇದಾದಿ ಶಾಸ್ತ್ರಸೇಯ ಸಮ್ಮ ಗಮ್ಯಯನು (೧೩ 


ವೇದಾದಿ ಶಾಸ್ತ್ರಗಳ್ಗೆ ಗುಣಪೂರ್ಣ ವಿಷ್ಣುವಲ್ಲೇ 

ತಾತ್ಪರ್ಯ ಸರ್ವೇ ವೇದಾ ಯತ್ರದಮಾಮನಂತಿ 

ವೇದೈಶ್ಚ ಸರ್ವೈರಅಹಮೇವ ವೇದ್ಯಃ ಎಂಬಂಥಾ ಇಂಥಾ | 

ಶೃತಿ ಸ್ಮೃತಿ ಪ್ರಮಾಣಗಳಿಂ ವಿಷ್ಣುವೇ ಜ್ಲೇಯ 1೧೪1! 


1೭11041 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 


ದ್ರಷ್ಟವ್ಯ ಶ್ರೋತವ್ಯ ಆನಂದಮಯನು 
ವಿಷ್ಣುವೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ 


ಣಿ 
ಮು ಶು ಕ್ಸು ೨ 
ವಿಷ್ಣು ಸರ್ವಜ್ಞತ್ತ ಶೃತಿ ಸ್ಮೃತಿ ಸಿದ್ಧವು 
ವಿಷ್ಣುವೇ ಸರಾಟ್‌ ಸಸ್ಥ್ಮ ಸ್ನ್ವಯಮೇವರಾಜಾ 
ಣಿ 0 6. ೧ 


ಶ್ರೀಕಾಂತ ವಿಷ್ಣುವೇ ಸ್ವತಂತ್ರರಾಜ ಸರ್ವಕರ್ತ 
ವಾಗೀಶ ಗೌರೀಶಾದಿಗಳ್‌ ಯಾರೂ ಅಲ್ಲ : 


ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ಶೃತಿ ಪ್ರಮಾಣದಿಂ 


ಮುಕ್ಕಣ್ಣ ನಾಲುಗ ಸರ್ವರೂ ಶ್ರೀ ಅಧೀನರು 


ಮಮ ಯೋನಿ ರಫ್ಟ್ವಂತಃ ಸಮುದ್ರೇ ಶೃತಿಯಿಂದ 
ಶ್ರೀಮನ್ನಾರಾಯಣ: ಅಧೀನಳು ಶ್ರೀಯು 

ಆಮ್ನಾಯ ಪುರುಷ ಸೂಕ್ತಾದಿ ಸರ್ವಾಗಮದಿಂದ 
ರಮೇಶ ಸರ್ವೋತ್ತಮ ವಿಷ್ಣುವೇ ಸ್ವರಾಟ್‌ 


ಸರ್ವಜೀವರಿಗುತ್ತಮ ಚತುರ್ಮುಖನಿಗೆ 
ಸರ್ವಜ್ಞ ವಿಷ್ಣುವಿಂದ ಜ್ಞಾನೋಪದೇಶ 


ಸರ್ವಜ್ಞ ಹರಿಪ್ರಸಾದದಿಂದಲೇ ಭೂತ ವರ್ತಮಾನ 


ಭವಿಷ್ಯದ್ಪ__ಹಾದಿಗಳ್ಗೆ ಜ್ಞಾನ ಸಿದ್ಧಿ ಉದ್ದಾರ 


ಸೃಷ್ಠಿ ಸ್ಥಿತಿ ಲಯ ನಿಯತಿ ಜ್ಞಾನಾಂಜ್ಞಾನ ಬಂಧ 
ಮೋಕ್ಷಕರ್ತನೇ ಚಿನ್ಮಯನೇ ನಿಷ್ಕಳನೇ 
ಕೃಷ್ಣ ನಾರಾಯಣ ಸ್ವತಂತ್ರ ಸರ್ವೇಶ್ವರನೇ 

ನಿನ್ನ ಸುಪ್ರಸಾದ ಎನಗೀಯೋ ದಯದಿ 


ಸತ್ಯಂ ಎಂದೆನಿಸುವಿ ನಿರ್ದುಃಖ ನಿತ್ಯ 
ನಿರತಿಶಯಾನಂದಾನುಭವ ರೂಪ 

ನಿರ್ದೋಷ ಸಂಪೂರ್ಣ ಗುಣ ನೀನೇವೇ ಪರಂ 
ಸದಾ ನೀನು ಶ್ರೋತವ್ಯ ಧ್ಯಾತವ್ಯ ಭೂಮನ್‌ 


12 


!೧೫ಟಟ 


1೧೬! 


೧೭1! 


11೧೮1 


೧೯ 


11೨೦! 


1೭117091 11011101 


ಶ್ರೀ ಹಸನ್ದ ಶ್ರೀನಿವಾಸಬಾಸಾರ್ಯ ವಿರಚಿತ ಕೃತಿ 13 


ಜೀವರ ಸರ್ಗಜಲ ನಿಮಿತ್ತ ಪ್ರತಿಬಿಂಬವತ್‌ 
ಸರ್ವಜಡ ಸರ್ಗ ಘಟ ಮಣ್ಣಿಂ ಮಾಳ್ಬಂತೆ 
ಐಶ್ವರ್ಯವು ಏಕಸ್ಯ ತೇಜಸೋ ಬಹುತ್ವವತ್‌ 
ಜೀವೇಶ್ವರ ಜಡ ಸರ್ಗವೂ ತ್ರಿಸರ್ಗ 11೨೧ 


ಇಂದ್ರಜಾಲ ವಿಧ ಎ೦ದು ನೆನೆವರು ಸೃಷ್ಟಿಯ 

ಮಂದಮತಿ ಮೂಢರು ಜ್ಲಾನದುರ್ಲಭರು 

ಸತ್ಯವು ಜಗತ್‌ ಇದು ಪ್ರಮಾಣದಿಂ ಸಿದ್ಧವು 

ಐಂದ್ರಜಾಲವಲ್ಲ ಹರಿ ಸ್ವರೂಪಜ್ಗಾನಮಹಿಮ ಬ. 


ಹದಿನೆಂಟು ಸಾವಿರ ಗ್ರಂಥಗಳ ಒಳಗೊಂಡ 

ದ್ವಾದಶ ಸ್ಕಂಧಗಳು ಶ್ರೀಭಾಗವತದಿ 

ವೇದಾಂತ ಸೂತ್ರಾರ್ಥ ಭಾರತಾರ್ಥ ನಿರ್ಣಯವು 

ವೇದಾರ್ಥ ಪರಿಬೃಹ್ಜಿತವು ಭಾಗವತ ' 11೨೩! 


ಗಾಯತ್ರೀ ಭಾಷ್ಯ್ಕರೂಪ ಶ್ರೀಭಾಗವತವು 

ಶ್ರೀವ್ಕಾಸಕೃತ ಪುರಾಣ೦ಗಳ ಸಾರ 

ತೋಯಜಾಸನ ಶಿವಾದ್ಯಮರ ಭೂಸುರ ವಿನುತ 

ಶ್ರೀವ್ಕಾಸ ಶ್ರೀಪತಿ ಕೃತವು ಭಾಗವತ 11೨೪ 


ತಿತಿಕ್ಸಾದಿ ಗುಣವ೦ತ ಕಾರುಣಿಕರು ಸರ್ವ 

ಮಂದಿಗಳಲಿ ದಯಮಾಡುವ ಸುಹೃದರು 

ಸಾಧುಗಳು ಶಾ೦ಂತರು ಹರಿಯಲ್ಲೇ ದಾರುಢ್ಯ 

ಭಕ್ತಿಮಾಳ್ಪ ಸಜ್ಜನರೇ ಅಧಿಕಾರಿಗಳು 11೨೫! 


ಅಪ್ರತಿಹತ ನಿತ್ಯ ಸುಮಂಗಳಪ್ರದ ವಸ್ತು 

ತಾಪತ್ರಯೋನ್ಧೂಲನವು ಭಾಗವತ 

ಸುಭಕ್ತ ಅಧಿಕಾರಿ ಸಜ್ಜನ ನಿರ್ಮತ್ಸರರಿಗೆ 

ಲಭಿಸುವ ವಾಸ್ತವನು ನಿತ್ಯ ಅನಫ ಗುಣಪೂರ್ಣ (1೨೬1! 


1೭1704! 1111101 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 14 


ಈಶ್ವರಾರ್ಪಣವೆಂದು ಫಲಾಪೇಕ್ಷೆ ಇಲ್ಲದೇ 

ಶ್ರೀವರನ ಪ್ರೀತಿಗೇ ಸುಪಕ್ವಾಧಿಕಾರಿ 

ಶ್ರವಣಾದಿಗಳು ಮಾಡೆ ತತ್‌ಕ್ಷಣದಿ ಹರಿತೋರಿ 

ಪ್ರಜ್ವಲಿಪ ಹೃದಯದಲಿ ಸರ್ವಾರ್ಥದಾತ | 11೨೭ 


ಸುಮನವು ಪತ್ರವೂ ಪಲ್ಲವವು ಫಲವು ಇವೆ 

ಅಮಲ ಅಸಮ ವೇದ ಕಲ್ಪತರುವಲ್ಲಿ 

ಧರ್ಮವು ಪುಷ್ಪವಾಗಿಹುದು ಅರ್ಥವು ಪತ್ರ 

ಕಾಮ ಪಲ್ಲವ ಮಹಾಮೋಕ್ಬ್ಟವೇ ಫಲವು ॥1೨೮॥ 


ನಿಗಮಕಲ್ಪತರೋರ್ಗಲಿತಂ ಫಲಂ 

ಶುಕಮುಖಾದಮೃತದ್ರವಸಂಯುತಂ 

ಪಿಬತ ಭಾಗವತಂ ರಸಮಾಲಯಂ 

ಮುಹುರಹೋ ರಸಿಕಾ ಭುವಿ ಭಾವಕಾಃ 11೨೯ಟಟ 


ಶೌನಕಾದಿ ಖಷಿಗಳು ದೀರ್ಫ್ಥ ಸತ್ರ ಚರಿಸುತ 

ಅನಿಮಿಷ ಕ್ಷೇತ್ರ ನೈಮಿಷಾರಣ್ಯದಲ್ಲಿ 

ಪ್ರಶ್ನೆಮಾಡಿದರು ಆದರದಿ ಇತಿಹಾಸ 

ಪುರಾಣಗಳು ಧರ್ಮಶಾಸ್ತ್ರ ಅರಿತ ಸೂತರನ್ನ 11೩೦! 


ವೇದಗಳ ಪೂರ್ಣವಾಗಿ ಅರಿತವನು ಭಗವ೦ತ 

ಬಾದರಾಯಣ ಸರ್ವಜ್ಞ ತಿಳಿದಷ್ಟು 

ಪದುಮಭವ ಮೊದಲಾದ ಯಾರೂನು ತಿಳಿಯರು 

ವೇದವ್ಯಾಸಾನುಗ್ರಹಿಯು ಸೂತ ಪುರಾಣಿಕ 11೩೧ 


ಜನರು ಕಲಿಯುಗದಿ ಪ್ರಾಯೇಣ ಅಲ್ಟಾಯುಷ್ಕರು 

ಮಂದರು ಮಂದಭಾಗ್ಯರು ಮಂದಮತಿಗಳ್‌ 

ಬೇನೆಯಲಿ ನರಳುವರು ಉದ್ಭೃತರಾಗಲಿ ಬೇಕು 

ಎಂದು ಹೇಳಿದರು ಶೌನಕಾದಿ ಮುನಿವರರು 11೩.೨೬! 


1೭11704! 11111001 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 15 


-ಭೂರೀಣಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ 

ತತ್ಸಾರ ಹೇಳಿರಿ ವಸುದೇವ ದೇವಕೀ 

ಕುಮಾರನೆನಿಸಿ ಕೃಷ್ಣ ಲೋಕ ಕ್ಷೇಮಕ್ಕೆ 

ಧರೆಯಲ್ಲವತರಿಸಿದ್ದ ದಯದಿ ಪೇಳುವುದು 11೩೩ 


ಶ್ರೀಕೃಷ್ಣಾನಾಮವ ಪದೇ ಪದೇ ಎಡಬಿಡದೇ 
ಕ್ಷಿಪೂರ್ವಕ ಮನಸಾ ಹೇಳುವವಗೆ 
ಈ ಘೋರ ಸಂಸಾರ ಭಯವು ನೀಗುವುದು 


ಶ್ರೀಕೃಷ್ಣ ಚರಿತೆಯು ಕಲಿಮಲಾಪಹವು 11೩೪1॥ 


ತ 


ಸ್ವತಂತ್ರ ಹರಿ ತನ್ನ ಸ್ವರೂಪೇಚ್ಛೆಯಿಂ ದಲ್ಲೇ 
ಬಂದು ಪ್ರಕಟಿಸುವ ಅವತಾರ ಲೀಲೆಗಳ 
ಮಾಧವನ ಅವತಾರ ಕಥೆಕೇಳೆ ಶುಭದವು 
ಸ್ವಾದುವಾಗಿರುವವು ಆನ೦ದ ಉಕ್ಕಿಪುದು 11೩೫1! 


ಪೂರ್ಣಗುಣನಿಧಿ ಅನಘ ಜನಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಯ ಮದ್ದಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ'' ನಮೋ 

ನೀ ನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ 11೩೬1 


11 ಇತಿ ಶ್ರೀಮದ್ಭಾಗವತಾಮೃತಸಾರ ಪ್ರಥಮಾಧ್ಯಾಯಃ ॥ 


ಅಥ ದ್ವಿತೀಯಾಧ್ಯಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನ್ಮಾಣಿ ಕರ್ತನೇ ಶರಣು `॥ಪ॥ 


1211:051 11111007 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 16 


ಬ್ರಾಹ್ಮಣೋತ್ತಮ ಶೌನಕಾದಿಗಳ ಮಾತನ್ನ 

ಕಾಮಹರ್ಷಿಣಿ ಸೂತರು ಕೇಳಿ ಮುದದಿ 

ಈ ಮಹಿಯ ಸಜ್ಜನೋದ್ಧಾರಕವಾಗಿರುವ ಈ 

ಸುಮಹಾ ಭಾಗವತ ಗುಹ್ಯವು ಎಂದರು 1೧1 


ಅಹಂಕಾರಾತಕ್ರ ರುದ್ರ ಶುಕನು ವ್ಯಾಸಾತ್ಮಜ 
ದೇಹಾದಿಗಳಭಿಮಾನ ಇಲ್ಲದೇ ಹೊರಡೆ 
ಮಹಾರ್ಹ ಹರಿವ್ಕಾಸಗೆ ಕಾತರ್ಯ ಇಲ್ಲವಾದರೂ 
ವರಹ ಕಾತರವತ್‌ ತೋರಿಸಿದ ಆಗ 


1೨1! 


ದೇವತ್ವೇ ದೇವವತ್‌ ಜೇಷ್ಟಾ ಮಾನುಷತ್ವಚ ಮಾನುಷೀ 

ದೇವದೇವೋತ್ತಮ ವ್ಯಾಸಮುನಿರೂಪದಲ್ಲಿ 

ಅವತಾರಕನುಸರಿಸಿ ಲೌಕಿಕ ತೋರಿಸಿದ ಹರಿ 

ಅವ್ಯಯ ನಿತ್ಕಾನ೦ದಾಬ್ಬಿಗಿಲ್ಲ ಕಾತರ್ಯ 11೩1 


ನಾರಾಯಣಂ ನಮಸೃೃತ್ಯ ನರಂ ಚೈವ ನರೋತ್ತಮ್‌ 
ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್‌ 11೪11 


ಕೃಷ್ಣವಿಷಯಕ ಪ್ರಶ್ನೆ ಲೋಕಮಂಗಳಕರವು 
ವಿಷ್ಣು ವಾಸುದೇವ ಅಧೋಕ್ಷಜನಲ್ಲಿ 
ಏನೂ ವ್ಯಾಜ್ಯವು ಇಲ್ಲದೇ ಭಕ್ತಿ ಮಾಡುವುದೇ 


ಉನ್ನತ ಮಹಾಧರ್ಮ ಲೋಕದಿ ಪುರುಷರಿಗೆ ' 1111 


ವರ್ಣಾಶ್ರಮೋಚಿತ ಧರ್ಮ ಆಚರಣೆಯು 

_ ಏನೂ ಅಪೇಕ್ಷಿಸದೆ ಹರಿಪ್ರೀತಿಗಾಗಿ 

ಅನನ್ಯ ಭಕ್ತಿಯಿಂ ಮಾಳ್ಪ ಸಜ್ಜನರಿಗೆ 

ಹರಿತೋಷಣದಿ ಸಂಸಿದ್ಧಿ ಆಗುವುದು 11೬1! 


1೭1104! 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 17 


ಶ್ರೀಕೃಷ್ಣ ಕಥಾಗಳ ಶ್ರದ್ಧೆಯಿಂದಲಿ ಕೇಳಿ 

ಶ್ರೀಕೃಷ್ಣನ ಮಹಿಮೆ ಅರಿತು ವಿಘ್ನಗಳ 

ಲೆಕ್ಕಿಸದೆ ಸರ್ವಕ್ಕೂ ಅಧಿಕೋಚ್ಚ ಪ್ರೇಮ ಪ್ರವಹಿಸುವ 

ಭಕ್ತನಿಗೆ ಒಲಿವ ಹರಿ ಸುಖಮಯನು ಸುಖದ 1೭ 


ಅದ್ವಯನು ಶ್ರೀಕೃಷ್ಣ ಅಸಮ ಅನಧಿಕನು 

ಶ್ರೋತವ್ಯ ಕೀರ್ತಿತವ್ಯ ಧ್ಯೇಯನು ಪೂಜ್ಯ 

ಸಾತ್ವತಾಂ ಪತಿ ಪರಮಾತ್ಮ ಗುಣಪೂರ್ಣ ಆ- ಸ 
ನಂದಮಯ ಬ್ರಹ್ಮನು ಜೀವನಿಂ ಭಿನ್ನ 11೮1! 


ಆನಂದಾದ್ಯಖಳ ಗುಣಪೂರ್ಣ ನಿರ್ದೋಷ 

ಬ್ರಹ್ಮನೇ ಪರಮಾತ್ಮ ತತ್ವವೆಂದರಿತು 

ಕಾಣುವರು ಮುನಿಗಳು ವಿರಾಗಿ ಜ್ಞಾನಿಗಳು 

ವಿಷ್ಣು ಜಿಜ್ಞಾಸವೇ ತತ್ವ ಜಿಜ್ಞಾಸ | 1೯1! 


ಸುಭಕ್ತಿಯಿಂ ಸದಾ ಹರಿಸರಣೆ ಫಲವು 

ಸ್ವಬಿ೦ಂಬಾಪರೋಕ್ಷ್ಯ ವಿಜ್ಞಾನ 

ಅಪರೋಕ್ಷ್ಯ ಫಲ ಹೃತ್ಯಮಲ ಕರ್ಣಿಕಾಮಧ್ಯ 
ಸ್ವಬಿಂ ಬೇಶ್ವರದೃಷ್ಟಾಕ್ಷಣಭೆದ್ಯತೀ ಹೃದಯ ಗ್ರಂಥಿ ॥೧೦॥ 


ಹೃದಯ ಗ್ರಂಥ್ಯಾಖ್ಯ ಲಿಂಗಮನೋಭಿನ್ನವಾಗಲು 

' ಛಿದ್ಯಂತೇ ಸರ್ವಸಂಶಯ ಪೂರ್ವ ಪಾಪನಾಶ 

ಉತ್ತರ ಕರ್ಮಪಾಪ ಅಂಟುವುದು ಇಲ್ಲವು ಸ 
ಸಂಸ್ಕೃತಿ ಛೇದನವು ಅಪರೋಕ್ಷ ಜ್ಞಾನಫಲವು . 1೧೧! 


ಆತ್ಮನೀಶ್ಚರ ಉಕ್ತಿ ಐಕ್ಕಭೋಧಕವಲ್ಲ 

ಶೃತಿಸ್ಥೃತಿಗಳು ಭೇದವನ್ನೇ ಪೇಳುತಿವೆಯು 

ಸತ್ಕಾತ್ಮ ಸತ್ಯೋ ಜೀವಃ ದ್ವಾಸುಪರ್ಣ , ಸತ್ಯಂಬಿಧಾ 

ಭೇದವ್ಯಪದೇಶಾಚ್ಚ ಪೃಥುಗುಪದೇಶಾತ್‌ 11೧೨ 


1೭1704! 11111001 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ ` 18 


ಜೀವೇಶ್ವರಭೇದ ಎಂದೆಂದೂ ಸತ್ಯವೂ 
ಜೀವೇಶ್ವರ ಐಕ್ಕ ಎಂದೂನು ಇಲ್ಲ 
ಜೀವನು ಸದೋಷನು ಬದನು ಅಲಜ್ಜ 
ಛಿ ಉನಾ 
ಸರ್ವದಾ ಪರಾಧೀನನು ಅಲ್ಪಶಕ್ತ ೧೩೬ 


ಮುಕ್ತಿಯೋಗ್ಯರು ನಿತ್ಯ ಸಂಸಾರಿಗಳು ತಮೋಯೋಗ್ಯರು 

ಎಂದು ತ್ರಿವಿಧರು ಸಾತ್ವಿಕರು ರಾಜಸರು ಮತ್ತು ತಾಮಸ ಪ್ರಚುರರು 

ಮೂರುವಿಧ ಜೀವರಿಗೂ 
ನಿತ್ಯ ಅವ್ಯಯ ಪರಮಾತ್ಷಗೂ ಭೇದ 1೧೪॥॥ 


ಭೇದವು ನಿತ್ಯವು, ಸತ್ಯವು ಎಂದು 

ಮತಿವಂತ ಜ್ಞಾನಿಗಳು ಮೋಹ ವಿಜೇತರು 

ಸಂದೇಹವಿಲ್ಲದೆ ತಿಳಿದಿಹರು ಆ ಜ್ಞಾನ- 

ವಂತರು ಯೈದುವರು ನಿತ್ಯಸುಖಪ್ರದ ಶ್ರೀಶನ್ನ !೧೫ಟ 


ಜೀವೇಶ್ವರ ಭೇದ ಭ್ರಾಂತಿ ಎಂಬುವವರು 
ಜೀವಾಧಮರು ನಿತ್ಯ ತಮಸ್‌ ಯೈದುವರು 
ಸರ್ವಸಜ್ಜನ ಮುಮುಕ್ಸುಗಳು ಯತಾರ್ಥದಿ 
ಜೀವೇಶ್ವರ ಭೇದ ಜ್ಞಾನದಿಂ ಅರಿವರು ಹರಿಯ 1೧೬ 


ಸರ್ವಾಂತರ್ಯಾಮಿ ಸ್ವಾಮಿಯು ಶ್ರೀ ವಿಷ್ಣು 

ಸರ್ವಚೇತನಾ$ಚೇತನಕು ನಿಯಾಮಕನು 

ವಿವೇಕವಿಲ್ಲದ ದುರಾತ್ಮಾಲ್ರಚೇತಸರು 
ಪೇಳ್ವರು ಮೋಹದಿ ನಿಯಮ್ಮ ನಿಯಾಮಕ ಐಕ್ಯ 11೧೭1! 


ಅಂತರ್ಯಾಮಿ ವಿವತ್ರಯ ಹೇಳಿರುವುದನ್ನ 

ಮತಿಹೀನ ಆಸುರ ಜನ ಮೋಹಿತರು ಆಗಿ 

ಅಂತರ್ಯಾಮಿಗೂ ನಿಯಮ್ಯ್ಮಗೂ ಭೇದವರಿಯದಲೆ . 
ನಿತ್ಕಾಂಧ ತಮದಿ ಬೀಳ್ದರು ಐಕ್ಕ ಪೇಳಿ !!೧೮॥ 


1೭11045! 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 19 


ಬ್ರಹ್ಮ ವಿಷ್ಣಿ,ೀಶ ರೂಪಾಣಿ ತ್ರೀಣಿ ವಿಷ್ಣೋ 

ಮಹಾತ್ಮನಃ ಬ್ರಹ್ಮಣಿ ಬ್ರಹ್ಮರೂಪೋಸೌ 

ಶಿವರೂಪೀ ಶಿವೇ ಸ್ಥಿತಃ ಪೃಥುಗೇವ 

ಸ್ಥಿತೋ ದೇವೋ ವಿಷ್ಣುರೂಪಿ ಜನಾರ್ದನ 1೧೯ 


ಬ್ರಹ್ಮ ಶಿವ ಮೊದಲಾದ ಸರ್ವರಿಗೂ ಆಶ್ರಯನು 

ಹರಿ ಅಧೋಕ್ಷಜ ವಿಷ್ಣು ಭಗವಂತ ಕೃಷ್ಣ 

ಪರಮಾತ್ಮ ವಾಸುದೇವನಲ್ಲಿಯೇ ಸರ್ವದಾ 

ಸೂರಿಗಳು ಬಹುಮುದದಿ ಮಾಳ್ಬರು ಭಕ್ತಿ `` ॥೨೦॥ 


ವಾಸುದೇವಪರಾ ವೇದಾ ವಾಸುದೇವಪರಾ ಮಖಾಃ 

ವಾಸುದೇವಪರಾ ಯೋಗಾ ವಾಸುದೇವಪರಾಃ ಕ್ರಿಯಾಃ 

ವಾಸುದೇವಪರಂ ಜ್ಞಾನಂ ವಾಸುದೇವಪರಂ ತಪಃ 

ವಾಸುದೇವಪರೋ ಧರ್ಮಃ ವಾಸುದೇವಪರಾ ಗತಿಃ 11೨೧೬ 


(4 


ಪ್ರಕೃತೇಃ ಪರ ವಿಷ್ಣು ತ್ರಿಗುಣಾತೀತನು 

ಪ್ರಕೃತಿ ಗುಣಾ ನಿಯಾಮಕನು ವಿಭು ಸ್ವೇಚ್ಛೆಯಿಂದ 

ಜಗತ್‌ ಸರ್ವ ಸೃಷ್ಟಿಸಿ ಸರ್ವದೊಳು ತಾನಿಹನು 

ಸ್ವತಂತ್ರನು ವಿಜ್ಞಾನದಿಂದಲ್ಲೆವೇ ಸಂಪೂರ್ಣ 11೨೨॥! 


ಕ 


ಸರ್ವಭೂತಂಗಳ ನಿಯಾಮಕನು ವ್ಯಾಪ್ತನು 

ಅವಿಕಾರಿ ಸ್ವಾನಂದ ಭುಕ್‌ ಅವ್ಕಯನು 

ಸರ್ವದೊಳು ತಾನಿದ್ದು ಕ್ರೀಡಿಸುವ ಸುಖಮಯನು 

ಸರ್ವಪಾಲಕ ಲೀಲಾವತಾರಾನುಗತನು 11೨೩॥ 


ಪೂರ್ಣಗುಣನಿಧಿ ಅನಘ ಜನಾದಿಕರ್ತ ಅಜ 

ಆಮ್ನಯೋದಿತ ಪ್ರಾಪ್ಯ ಮದ್ವಸ್ಥ ಶರಣು 

ವನಜಭವಪಿತ ತ್ರಿಶ “ಪ್ರಸನ್ನ ಶ್ರೀನಿವಾಸ'' ನಮೋ 

ನೀನುಡಿಸಿದಿದು ನಿನಗರ್ಪಿತ ಸುಹೃದಯ ಪಾಹಿ 11೨೪ 


॥| ಇತಿ ಶ್ರೀಮದ್ಭಾಗವತಾಮೃತಸಾರ ದ್ವಿತೀಯಾಧ್ಕಾಯಃ ॥ 


1೭117051 11011101 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 20 


ಅಥ ತೃತೀಯೋದಧ್ಯ್ವಾಂಯುಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹಶಿವ ಶಕ್ರಾದಿ ಸರ್ವಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು (![ಪ!1 


ಏಕ ದಶ ಶತ ಸಹಸ್ರಾನಂತರೂಪನು 

ಅಕಳಂಕ ಪರಿಪೂರ್ಣ ಅಭಿನ್ನ ಗುಣರೂಪ 

ಸುಖಚಿನಾತ್ರವಪು ನಿತ್ಯವೂ ಅವ್ಯಯವು 

ಲೋಕವೃತ್ತಿಮಪೇಕ್ಚಯಾ ಪ್ರಕಟಿಪ ಆಗಾಗ ೧ 


ಈ ರೀತಿಯಲ್ಲೇವೇ ಭಗವಂತ ಹರಿ ತನ್ನ 

ಪುರುಷರೂಪವ ವ್ಯಕ್ತ ಮಾಡಿ ಜಗತ್‌ ಸೃಷ್ಟಿ 

ಚರಿಸಲು ಮಹದಾದ್ಯಂತರ್ಗತನು ಷೋಡಶಕಲಾ 

ಪ್ರವರ್ತಕನು ಮಲಗಿದ ಅಂಬುಧಿ ಮಧ್ಯ 11೨ 


ಲೀಲೆಯಿಂದಲಿ ಯೋಗನಿದ್ರೆ ಮಾಡಿ ಶ್ರೀಶ 

ಮೇಲೆ ಹೊರಡಿಸಿದ ತನ್ನ ನಾಭಿಯಿಂದ 

ಶೀಲತಮ ಅನುಪಮ ಅದ್ಭುತ ಪದ್ಮದ 

ಅಲ್ಲಿ ಸಂಭವಿಸಿದನು ಬ್ರಹ್ಮದೇವ 1೩॥ 


ಹರಿವಿಷ್ಣು ಭಗವಂತ ಪದ್ಮನಾಭ ವಿಧಿಪಿತ 

ಪುರುಷ ಪೂರ್ಣೈಶ್ಚರ್ಯ ಬಲಜ್ಗಾನರೂಪ 

ಪುರುಷ ಸೂಕ್ತದಿಂ ಸ್ತುತ್ಯ ನಿರ್ವಿಕಾರನು ನಿಮಿತ್ತ 

ಕಾರಣನಾಗಿಹ ಜಗತ್ಸ ಷ್ಟ್ಯಾದಿಗಳಿಗೆ 1(೪॥| 


ಪ್ರಾಕೃತ ವಿಲಕ್ಷಣನು ಅಪ್ರಾಕೃತಾನಂದ 

ಪರಿಪೂರ್ಣ ಗುಣರೂಪ ಅಂಗಾಂಗ್ಯಭಿನ್ನ 

' ಉರುನಿಜಸಚಕ್ತ ಅವತಾರ ಸರ್ವದಲು 

ಅರದೂರ ಗುಣಪೂರ್ಣ ಭೇದವೇ ಇಲ್ಲ 11೫111 


7476041 ಗ1(1111601 


ಶ್ರೀ 


ಚ 


ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 21 


ಸರ್ವಹರಿರೂಪಗಳು ನಿತ್ಯವೂ ಶಾಶ್ವತವು 

ಸರ್ವವೂ ಗುಣಪೂರ್ಣರೂಪಗಳ ದೇಹದೇಹಿ 

ಅವಯವ ಅವಯವಿ ಭೇದ ಕಿಂಚಿತ್ತೂ ಇಲ್ಲ 

ಅವ್ಯಯ ಅಚ್ಚುತ ಐಶ್ವರ್ಯಪೂರ್ಣ 11೬1 


ಕುಮಾರ ನಾಮ ಭಗವಂತನಿಗೆ ನಮಿಪೆ. 
ಈ ಮಹಿ ಉದ್ಧರಿಸಿದ ವರಾಹ ಯಜ್ಲೇಶ 
ಸುಮಹಾಬೋಧಕ ಮಹಿದಾಸಗೆ ನಮೋ 
ಧರ್ಮಸುತ ನಾರಾಯಣಗೆ ನರನೋಳ್‌ಪ್ರಕಾಶಿಪಗೆ 11೭! 


ಕರ್ದಮ ಖಷಿ ದೇವಹೂತಿ ಸುತ ಕಪಿಲನಿಗೆ 

ಸದಾ ನಮೋ ಅತ್ರಿ ಅನಸೂಯ ಸುತನಿಗೆ 

ವಂದಿಸುವೆ ಖಚಿ ಅಕೂತಿಮಗ ಯಜ್ಞನ್ನ 

ನತಿಸುವೆ ನಾಭಿರಾಜ ಮೇರು. ದೇವಿಜಗೆ 11೮1 


ಉರುಕ್ರಮನು ವೃಷಭ ನಾಮನು ನಾಭಿಮೇರುಸುತ 

ಧರೆಯಲ್ಲಿ ಸರ್ವರಿಂ ಸುಪೂಜ್ಯನಾದ 

ಶರಣಾದೆ ಶ್ರೀಹರಿ ವೃಷಭ ಜಯಂತೀಶನಲಿ 

ಎರಗುವೆ ಪೃಥುರಾಜನೊಳ್‌ ಆವಿಷ್ಣನಿಗೆ ೯॥ 


ಚಾಕ್ಬುಸ ಮನ್ವಂತರ ಪ್ರಳಯದಿಂ ರಾಜನ್ನ 


ಲಕ್ಷ್ಮೀಶ ಚಿದ್ವಪುಷಗೆ ಮತ್ತ್ಯರೂಪಗೆ ನಮೋ 
ಪಕ್ಷಗಳಕ್ಬಿಯ ವೋಲ್‌ ಕಾಯ್ವ ಭಕ್ತರನ್ನ 1೧೦! 


ಮಂದರಾದ್ರಿಯ ಪೊತ್ತ ಕೂರ್ಮ ಮಹಾದ್ರಿಧ್ಭಕ್‌ 

ಇಂದಿರಾಪತಿ ಧನ್ವಂತರಿಗೆ ನಮಿಪೆ 

ಸೌಂದರ್ಯಸಾರ ಮೋಹಿನಿ ದೈತ್ಯ ಮೋಹಕ 

ಸುಧಾ ವೃಂದಾಕರಿಗೆ ಉಣಿಸಿದವಗೆ ಶರಣು 1೧೧! 


1೭11051 11111101 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 22 


ಕ್ರೂರ ದೈತ್ಯೇಂದ್ರ ಹಿರಣ್ಯಕಶುಪಿನ ವಕ್ಷ 

ಉರು ಮಹಾವಜ್ರ ನಖದಿಂದ ಸೀಳಿ 

: ತರುಳ ಪ್ರಹ್ಲಾದ ಸಕಲ ಸುರರನ್ನ ಕಾಯ್ದ : 

ನಾರಸಿಂಹನ ಚರಣದಲಿ ಶರಣಾದೆ 11೧೨ಟ1 


ತ್ರಿವಿಷ್ಟಪವ ಕೊಳ್ಳಲು ಬಲಿಯ ಮೂಡಡಿ ಕೇಳ್ಬ 
ಶಿಪಿವಿಷ್ಟ ವಾಮನ ವಿಶ್ವರೂಪನಿಗೆ 
ಸರ್ವದಾ ನಮೋ ನಮೋ ಎಂಬೆ ದುಷ್ಟ ನೃಪರನ್ನಳಿದ 


ಪ್ರೋಜ್ವಲ ಸ್ವಕಾಂತಿಮಾನ್‌ ಪರಶುರಾಮನಿಗೆ 1೧೩ಟ!& 
ಸತ್ಯವತಿ ಪರಾಶರ ಸುತನೆನಿಸಿದ ಶ್ರೀಶ 
ವೇದವ್ಯಾಸ ವಿಜ್ಞಾನ ಜ್ಯೋತಿರ್ಮಯಗೆ 
ವಂದಿಸಿ ಶರಣಾದೆ ವೇದ ವೃಕ್ಷವ ಅಲ್ಪ 
ಮೇಥಸರಿಗಾಗಿ ಶಾಖೆಗಳ ಮಾಡಿದನು 1೧೪! 


ದೇವತಾಕಾರ್ಯಸಿದ್ಯರ್ಥ ನೃಪರೂಪದಲ್ಲಿ 

ದೇವವರೇಣ್ಯ ಸಾಗರ ಬಂಧನಾದಿ 

ದಿವ್ಯ ಮಹತ್ಕಾರ್ಯ ಮಾಡಿದ ಅಮಿತ ಪೌರುಷ 

ದೇವಿ ಸೀತಾಯುಕ್‌ ರಾಮನಿಗೆ ಶರಣು 11೧೫1 


ಶೇಷಾಂಶ ಬಲರಾಮನಲ್ಲಿ ತನ್ನಯಸ್ವೇತ 

ಕೇಶ ಆವೇಶದಲಿ ಇರುತ ತಾನೇವೆ 

ವಸುದೇವ ದೇವಕೀಸುತ ಕೃಷ್ಣನೆನಿಸಿ 

ವಸುಧೆಯ ಭಾರ ಇಳಿಸಿದವಗೆ ಶರಣು 1೧೬! 


ಧರೆಯಲ್ಲಿ ಕಲಿಹರಡೆ ಜಿನನ ಸುತನೆಂದೆನಿಸಿ 

ಸುರದ್ವಿಷರ ಸಮ್ಮೋಹ ಮಾಳ್ಬ ಬುದ್ದನಿಗೆ 

ಶರಣಾದೆ ವಿಷ್ಣುಯಶ ಸುತ ಜಗತ್ಪತಿ ಕಲಿ 

ದುರುಳರು ಚೋರರ! ತರಿದು ಸಜ್ಜನರ ಪೊರೆವ ೧೭೬ 


10೭11109! 11011701 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 


ಹರಿಅವತಾರಗಳು ಅಸಂಖ್ಯೇಯವಾಗಿಹುದು 
ಶ್ರೀಕೃಷ್ಣ ಸರ್ವೋತ್ರಮನು ಅವತಾರ 
ಯುಗಯುಗದಿ ತೋರುವ ಇಂದ್ರ ಶತ್ರುಗಳಿಂದ 
ಆಗುವ ಕಷ್ಟಗಳಳಿದು ಲೋಕ ರಕ್ಷಿಸಲು 


ನಿರ್ದೋಷ ಗುಣನಿಧಿ ಆನಂದ ಲೀಲೆಯಿಂ 
ಜಗತ್ಸೃಷ್ಟಿಪಾಲನ ಲಯಾದಿಗಳ ಮಾಳ್ಪ 
ಸ್ವತಂತ್ರ ಸರ್ವಾಂತಸ್ಥಾ ಅಖಳಲೋಕನಾಥನಲಿ 
ಉದ್ಭಕ್ತಿರತಗೇವೇ ಮೋಕ್ಷ ಸುಖ ಉಂಟು 


ಉತ್ತಮ ಶ್ಲೋಕ ಶ್ರೀಕೃಷ್ಣನ ಚರಿತೆ 
ವೇದವ್ಯಾಸದ್ಮೈಪಾಯನ ಕೃಷ್ಣತಾನೆ 

ಣಿ 
ವೇದಸಂಯುತ ಈ ಭಾಗವತ ರಚಿಸಿಹನು 
ಬೋಧಿಸಿದ ಶುಕಮುನಿಗೆ ಶುಕನು ಪರೀಕ್ಷಿತಗೆ 


ಪೂರ್ಣಗುಣನಿಧಿ ಅನಘ ಜನ್ಮಾದಿಕರ್ತ ಅಜ 
ಆಮ್ನಾಯೋದಿತ ಪ್ರಾಪ್ಯ ಮದ್ದಸ್ಥ ಶರಣು 


ವನಜಭವ ಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ'' ನಮೋ 


ನೀ ನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ 


॥॥ ಇತಿ ಶ್ರೀಮದ್ಭಾಗವತಾಮೃತಸಾರ ತೃತೀಯೋಧಾ 


ಅಥ ಚತುರ್ಥೋಧ್ಯಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 


ರಮೆಯರಸ ಪೂರ್ಣಾನಂದ ಅವ್ಯಯನೇ 
ಬ್ರಹ್ಮ ಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 
ನಮೋ ಜಗಜ್ಜನಾದಿಕರ್ತನೇ ಶರಣು 


23 


(೧೮1 


(೧೯ 


11೨೦॥! 


11೨೧1! 


1೭1704! 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 24 


ಸೂತರು ಈ ರೀತಿ ಹೇಳೆ ಸನಕಾದಿಗಳು 

ಆದರದಿ ಪ್ರಶ್ನೆ ಮಾಡಿದರು ಮಹಾತ್ಮ ಶುಕರು 

ಕ್ಷಿತಿಪ ಪರೀಕ್ಷಿತಗೆ ಹೇಳಿದ್ದು ಹೇಗೆ ಹರಿ 

ವೇದವ್ಕಾಸ ರಚಿಸಿದ್ದು ಯಾವಾಗ ಎಂದು 11೧1! 


ಮದೀಯಂ ತದೀಯಂ ಎಂಬ ಭೇದವನ್ನ 
ತಾ ತೊರೆದು ಸರ್ವವೂ ಈ ಈಶ್ವರಾಧೀನ 
ಎಂದರಿತು ಸರ್ವಸ್ಥ ಹರಿಯಕಾಂಬುವ ಭಕ್ತ 
ಬಾದರಾಯಣಿ ಶುಕಾಚಾರ್ಯರಿಗೆ ಶರಣು 11೨॥ 


ಸೂತರು ಹೇಳಿದರು ದ್ವಾಪರಾಯುಗದಲ್ಲಿ 
ಸತ್ಯವತಿ ಸುಪವಿತ್ರೆ ಪರಾಶರ ಯಷಿಯ 
ಸುತನೆನಿಸಿದ ಹರಿ ತನ್ನ ವ್ಯಾಸಾವತಾರವ 
ಕ್ಲಿತಿಯಲ್ಲಿ ಪ್ರಕಟಿಸಿದ ಪರಾವರಜ್ಞಾಾ 11೩1! 


ಕಾಲ ಪರಿಸ್ಥಿತಿ ನೋಡಿ ಲೋಕ ಕ್ಷೇಮಕ್ಕೂ 

ಅಲ್ಪ ಮೇಧಸರಿಗೆ ಜ್ಞಾನ ಸಿಧ್ಯರ್ಥ 

ಶೀಲತಮ ಇತಿಹಾಸ ಪುರಾಣಾದಿಗಳ ರಚಿಸಿ 

ನಾಲ್ಕಾಗಿ ಭಾಗ ಮಾಡಿದ ವೇದವನ್ನ ॥1೪॥ 


ಖಯಗ್‌ಯಜುಸ್ಸಾಮಾರ್ಥವ್ಯಾಖ್ಯ ನಾಲ್ಕು 

ಶಾಖಗಳಿಗೆ ನೇಮಿಸಿ ಖಷಿಗಳನ್ನು 

ಲೋಕದಲಿ ಇತಿಹಾಸ ಪುರಾಣಗಳ ಬೋಧಿಸ 

ಬೇಕೆಂದು ನೇಮಿಸಿದ ರೋಮಹರ್ಷಣರ 11೫11 


ವೇದಾಧಿಕಾರವಿಲ್ಲದ ಸ್ತ್ರೀದ್ವಿಜಬಂಧು 

ಶೂದ್ರಾದಿಗಳು ಸಹ ಉದ್ದಾರವಾಗೆ. 

ಸದ್ಧರ್ಮ ಸ್ವಸ್ವಯೋಗ್ಯ ಆಚರಣೆ ಹರಿ ಮಹಿಮೆ 

ಬೋಧಿಸುವ ಮಹಾಭಾರತ ರಚಿಸಿದನು 11೬1! 


72076081 11(71)07 


ಶ್ರ 


ಶ್ರೀ ಹಪಸನ್ದ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 25 


ಐಶ್ವರ್ಯ ಯೋಗಾತ್‌ ಕ್ರೀಡಿಸುತ ವಿಭು ಹರಿ 

ಸರಸ್ವತಿ ನದೀ ತೀರದಲಿ ಕುಳಿತು ತನ್ನ 

ವ್ಯಾಸಾವತಾರ ಕಾರ್ಯ ಮುಂದುವರಿಸಲು ತಾ 

ಯೋಚನೆಯಲಿ ಮುಳುಗಿದವನಂತೆ ತೋರಿದನು (1೭ 


ಅನಲ೦ಬುದ್ಧಿಯಲ್ಲಿದ್ದವನಂತೆ ತೋರಿ 
ಕೃಷ್ಣ ದ್ವ .ಪೌಾಯನ ವ್ಯಾಸರೂಪ ಹರಿಯು 


ತನ್ನ ಆಶ್ರಮಕೆ ಬಂದ ನಾರದಮುನಿಯ 
ತಾನೇ ಪೂಜಿಸಿದ ಆ ಸುರಪೂಜಿತನ್ನ 11೮ 


ಪೂರ್ಣಗುಣನಿಧಿ ಅನಘ ಜನಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಶ್ಕ ಮಧ್ದಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ'”' ನಮೋ 

ನೀನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ 1೯! 


1! ಇತಿ ಶ್ರೀಮದ್ಭಾಗವತಾಮೃತಸಾರ ಚತುರ್ಥೋಧ್ಕಾಯಃ ॥ 


ಅಥ ಹಂಚಮೋದಧ್ಯಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀ ವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನ್ಮಾದಿಕರ್ತನೇ ಶರಣು !![ಪ1 


ದೇವ ಖುಷಿ ಕೇಳಿದರು ಪಾರಾಶರ್ಯ ಮಹಾಭಾಗ 
ನೀವು ಕಾಣುತಿರಿ ಪ್ರಭೋ ಅಕೃತಾರ್ಥರಂತೆ 
ಸರ್ವಜ್ಞ ವ್ಯಾಸ ಹೇಳಿದ ತನ್ನ ಅನಲಂಬುದಿ 
ನಾ ( ದ್ರ ಇ 
ಯಾವ ಕಾರಣದಿಂದ ಹೇಗೆ ಪೋಪುದೆಂದು 1೧! 


1೭11704! 11111001 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಎರಚಿತ ಕೃತಿ 26 


ಸರ್ವಜ್ಞನಾದರೂ ಅಜ್ಜನಂತೆ ತೋರ್ವ 

ಸರ್ವಶಕ್ತನಾದರೂ ಅಶಕ್ತನಂತೆ 

ತೋರ್ವ ಹರಿ ಕ್ರೀಡಿಸುತ ಲೋಕಮೋಹಕ್ಕಾಗಿ 

ಐಶ್ವರ್ಯ ಪೂರ್ಣಗೆ ಖೇದಾದಿಗಳು ಇಲ್ಲ 11೨1! 


ಸರ್ವದೊಳು ತನ್ನಾಮ ತದ್ಭಿನ್ನನಾಗಿರುವ 

ಸರ್ವಜಗಜ್ಜನ್ಮಾದಿ ಕರ್ತ ಸರ್ವಜ್ಞ 

ಸರ್ವ ಸ್ವಾಮಿಯು ಸ್ವತಂತ್ರ ವಿಭು ವ್ಯಾಸರಿಗೆ 

ದೇವಖಷಿ ನಾರದ ಅರಿಕೆ ಮಾಡಿಕೊಂಡ 11೩.1! 


ಮಹತೀ ವೀಣಾಪಾಣಿ ನಾರದರು ಹೇಳಿದರು 

ಮಹಾಮಹಿಮ ಚಿನ್ಮಯ ವ್ಯಾಸದೇವ 

ಮಹಿಯಲ್ಲಿ ಅವತಾರ ಲೋಕಮಂಗಳಕ್ಕಾಗಿ 

ಮಹಾರ್ಹವಿಷ್ಣೋ ನೀವು ಪ್ರಕಟಿಸಿಹಿರಿ 11೪1 


ಜನ್ಮ ಎಂಬುದು ನಿಮಗೆ ಇಲ್ಲವೇ ಇಲ್ಲವು 

ಜನಗಳಿಗೆ ವ್ಯಕ್ತಮಾಡಿರುವಿರಿ ಅವತಾರ 

ಅನುತ್ತಮ ಸರ್ವೋತ್ತಮ ವಿಷ್ಣು ಪರಮಾತ್ಮನೇ 

ಗುಣನಿಧೇ ಸ್ವೇಚ್ಛದಿ ಪ್ರಾದುರ್ಭವಿಸಿಹಿರಿ 11೫1 


ಮಹಾನುಭಾವ ಶ್ರೀ ವಿಷ್ಣುವ ಅಭ್ಯುದಯ 

ಮಹಾಮಂಗಳಕರ ಚರಿತೆಗಳ ಬರೆಯಿರಿ 

ಶ್ರೀಹರಿ ಗುಣಾನುವರ್ಣನ ಸರ್ವ ಸಾಧನದಿ 

ಮಹಾಸಾಧನವೆಂದು ಜ್ಞಾನಿಗಳು ಹೇಳ್ದರು 1೬1 


ಜಗನ್ಮಂಗಳಕರ ವಿಷ್ಣು ಮಹಿಮೆಗಳ 

ಜಗದೀಶನ ಪ್ರಾದುರ್ಭಾವ ಲೀಲೆಗಳ 

ಜಗತ್ಕರ್ತನ ರೂಪ ಗುಣಾನುವರ್ಣನವ 

ನಾ ಕೇಳಿ ಚಿಂತಿಸಿ ಉದ್ಧಾರನಾಗಿಹೆನು 11೭ 


1217081 11೮11)07' 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಎರಚಿತ ಕೃತಿ 


ಹೋದ ಕಲ್ಪದಿ ಎನ್ನ ಹಿ೦ದಿನ ಜನದಲಿ 
ವೇದಕೋವಿದ ವಿಪ್ರದಾಸಿ ಪುತ್ರ ನಾನು 
ಚಾತುರ್ಮಾಸ್ಯಕೆ ಬಂದ ಯೋಗಿಗಳ ಸೇವೆಗೆ 
ಮುದ್ದು ಬಾಲಕ ಎನ್ನ ನೇಮಿಸಿದರು 


ಇತರ ಬಾಲಕರ೦ಂತೆ ಆಟಗಳೊಳು ಮನವಿಡದೇ 
ಹೊತ್ತು ಹೊತ್ತಿಗು ಹೇಳಿದ ಕೆಲಸಮಾಡಿ 
ವ್ಯರ್ಥ ಯಾರಲ್ಲು ಮಾತಾಡದೇ ಬ್ರಾಹ್ಮಣರ 
'ಪ್ರೀತಿಯಾಗುವ ಬಗೆ ಸೇವೆಮಾಡಿದೆನು 


ಶ್ರೀಶನ ಸದ್ಭಕ್ತ ವಿಪ್ರರ' ಸೇವಿಸಲು 

ವಿಶುದ್ಧ ಚೇತನನಾಗಿ ಹರಿಭಕ್ತಿ ಪುಟ್ಟಿ 

ಸುಶ್ರವಣ ಮಾಡಿದೆ ಅವರುಗಳು ಪ್ರತಿನಿತ್ಯ 
ಸುಶ್ರದ್ಧೆಯಿಂ ನುಡಿವ ಮನೋಹರ ಕೃಷ್ಣ ಕಥೆಯ 


ಸುಶ್ರವಣದಿ೦ಂದ ಶ್ರೀಕೃಷ್ಣನಲಿ ರುಚಿ ಲಭಿಸಿ 
ಶ್ರೀಶಾನುಗ್ರಹ ಹೊಂದಿ ಸಂಚಿಂತಿಸಿ ದೃಡದಿ 


ಸುಶೀಲ ಆ ಮಹಾತ್ಮರ್‌ ಮಾಡ್ದ ರಜತಮಕಳೆವಂತೆ 


ಶ್ರೀಶನ ಗುಣಗಾನ ಭಕ್ತಿವರ್ಧಿಸಿತು 


ಪ್ರತಿದಿನ ಪದೇ ಪದೇ ಭಕ್ತಿಯಿ೦ದಲಿ ಶ್ರವಣ 
ಗೈದ ಎನಗೆ ದೀನವತ್ಸಲ ಮುನಿಗಳ್‌ 
ಜಾತುರ್ಮಾಸ್ಯ ಪೂರೈಸಿ ಹೊರಡುವುದಕೆ ಪೂರ್ವ 
ಬೋಧಿಸಿದರು ಕೃಪೆಯಿಂದ ಗುಹ್ಯತಮಜ್ಞಾನ 


ಓಂ ನಮೋ ಭಗವತೇ ತುಭ್ಯಂ ವಾಸುದೇವಾಯ 
ಧೀಮಹಿ ಪ್ರದ್ಯುಮ್ನಾಯಾನಿರುದ್ಧಾಯ 

ನಮಃ ಸಂಕರ್ಷಣಾಯಚ ಶ್ರೀಶ ಕೇಶವನು 
ಅಮಲ ಜ್ಞಾನ್ರೈೆಶ್ವರ್ಯ ಭಕ್ತಿ ಎನಗಿತ್ತ 


27 


11೮1! 


1೯! 


1೧೦೬1 


1೧೧ 


11೧೨1 


1೧೩ 


1೭170451 1111101 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 28 


ಪೂರ್ಣಗುಣನಿಧಿ ಅನಘ ಜನಾದಿಕರ್ತ ಅಜ 

ಆಮ್ನಾಯೋದಿತ್‌ ಪ್ರಾಪ್ಯ ಮದ್ದಸ್ಥ ಶರಣು 

ವನಜಭವಪಿತ ಶ್ರೀಶ ಪ್ರಸನ್ನ ಶ್ರೀನಿವಾಸ ನಮೋ 

ನೀ ನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ (॥೧೪॥ 


11 ಇತಿ ಶ್ರೀಮದ್ಭಾಗವತಾಮೃತಸಾರ ಪಂಚಮೋಧ್ಕಾಯಃ ಟ! 


ಅಥ ಹಹ್ಕೋಂಧ್ಯಾಯಃ 


ಅ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೆ 

ಬ್ರಹ್ಮ ಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು !![ಪ! 


ಜ್ಞಾನದಾನ ಎನಗೆ ಮಾಡಿದ ಯೋಗಿಗಳು ಹೋಗೆ 

ಣ್ಣವನು ಐದುವರ್ಷದವ ಏಕಪುತ್ರ 

ಎನ್ನಲ್ಲಿ ಜನನಿ ಬಹುಪ್ರೇಮ ಬಂ೦ಧಿತಳಾಗಿ 

ತಾನು ವಿಪ್ರರ ಸೇವಿಸಿದಳು ಎನಗಾಗಿ | ೧ 


ಶೆ 


ಏಕದಾ ಎನ್ನ ಮಾತೆ ರಾತ್ರಿವೇಳೆಯಲಿ 

ಆಕಳ ಹಾಲು ಕರೆಯಲಿ ಬೇಕು ಎಂದು 

ಹೋಗೆ ಸರ್ಪವು ಕಚ್ಚಿ ದೇಹವ ಬಿಟ್ಟಳು 

ಭಕ್ತವತ್ಸಲ ಎನಗೆ ಅನುಗ್ರಹಮಾಡಿದನು (॥೨॥| 


ಮಾತೆ ಎಂಬ ಒಂದೇ ಎನಗಿದ್ದ ಬಂಧು ಆ 
ಬಂಧ ನೀಗಿಸಿ ಕೃಷ್ಣ ಅನುಗ್ರಹ ಮಾಡಿಹನು 
ಎಂದು ನೆನೆದು ಉತ್ತರ ದಿಕ್ಕು ಕುರಿತು ನಾ 
ಹೋದೆನು ವ್ರಜಗ್ರಾಮವನಗಳೊಳ್‌ ನಡೆದು 11೩ || 


1೭1704! 11111001 


ಶ್ರೀ, ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 29 


ದೊಡ್ಡ ಅರಣ್ಯವು ದುಷ್ಟಮೃಗ ಸರ್ಪಗಳು 

ನೋಡಲು ಭಯಂಕರವು ಅಲ್ಲಿ ನದಿಯಲ್ಲಿ 

ಒಡಲು ಮನ ವಿಶ್ರಾಂತಿಗೆ ಸ್ನಾನಮಾಡಿ 

ಕುಡಿದೆನು ನದಿನೀರ ಕ್ಷುತೃಷಿ ಕಳೆಯೆ  0೪॥ 


ಮನುಜ ಸಂಚಾರವಿಲ್ಲದ ಆ ಅಡವಿಯಲಿ 

ನಾನೊಂದು ಪಿಪ್ಪಲ ವೃಕ್ಚಮೂಲದಲಿ 

ಮನದಲ್ಲಿ ಗುರು .ಉಪದಿಷ್ಟ ಪ್ರಕಾರದಲಿ 

ಧ್ಯಾನಿಸಿದೆನು ನಾ ಹೃದಬ್ಬಗ ಹರಿರೂಪ 11೫! 


ಹರಿಪದಾ೦ ಬುಜ ಯುಗ್ಮ ಧ್ಯಾನಿಸಲು ಮನದಲ್ಲಿ 
ಹರಿಭಕ್ತಿ ಉಕ್ಕಿ ಕ೦ಗಳನಂ೦ದಾಶ್ರು ಸುರಿತು 
ಹರಿಕಾಣಿಸಿಕೊಂಡ ಎನ್ನ ಹೃತ್ಪದ್ಧದಲಿ 


ಅರಿಯೆ ನಾ ವರ್ಣಿಸಲು ಆನಂದ ರೂಪ 11೬! 


ಪ್ರೇಮಾತಿಶಯ ಉನ್ನಾಹ ಪುಳಕಾಂಗವ 

ಪ್ರೇಮಾನಂದಾನುಭವ ಏನೆಂಬೆ 

ಮನ್ನ್ಮನದಿ ಅನ್ಯ ಎರಡನೆದು ಯಾವದು ನೋಡದೇ 

ಸುಮನೋಹರ ಹರಿಯನ್ನೇವೆ ನೋಡಿದೆನು 1೭1! 


ಭಗವ೦ತ ಒಮ್ಮೆಯೇ ತೋರಿ ಮರೆಯಾದ 

ಹೇಗೆಪೇಳಲಿ ಆದ ಮನದ ವೈಕಲ್ಯ 

ಅಕ್ಕರದಿ ಹರಿಯಲ್ಲೆ ಮನವಿಟ್ಟು ಪುನಃ 

ಭಕ್ತಿಯಿಂ ಧ್ಯಾನಿಸಿದರೂ ಕಾಣಲಿಲ್ಲ 11೮1 


ಅಗೋಚರನಾಗಿ ಗಂಭೀರ ಹಿತಮಾತು 

ಭಕುತವತ್ಸಲಹರಿ ಹೇಳಿದನು ಎನಗೆ 

ಈಗ ಸತ್ಸೇವೆಯಿಂದಲಿ ಎನಗೆ ಹರಿಯಲ್ಲಿ 

ಅಗಲದ ದೃಢಮತಿ ಹುಟ್ಟಿದೆ ಎಂದ 1೯1 


1೭1704! 1111101 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 30 


ಆದಕಾರಣದಿಂದ ತನ್ನ ಸೇವಕ ಪದ 

ಈ ದೇಹ ಬಿಟ್ಟಾಗ ಹೊಂದುವೆನು ಎಂದ 

ಮತಿ ಅವನಲ್ಲಿ ಸದಾ ಇರುವುದು ಹೋಗದೇ 

ಎಂದಿಗೂ ಪ್ರಜಾಸರ್ಗ ನಿರೋಧಕಾಲದಲು ೧೦೬ 


ಎನ್ನ ಮತಿ ಶ್ರೀ ಹರಿಯಲ್ಲಿ ನೆಲೆಸಿರುವುದು 

ತನ್ನ ಅನುಗ್ರಹದಿಂದ ಎ೦ದು ಹೇಳಿದನು 

ಘನಮಹಾಮಹಿಮನು ಅದೃಶ್ಯ ಶ್ರೀಹರಿಗೆ ನಾ 

ಸನ್ನಮಿಸಿ ಶಿರಬಾಗಿದೆ ದಯಾನಿಧಿಗೆ ೧೧ 


ದೇಶಕಾಲಗುಣ ಅಪರಿಚ್ಛಿನ್ನ ಅನಂತನ ಲೀಲಾ 

ಸುಸೌಖ್ಯಪ್ರದ ಗುಹ್ಯನಾಮಗಳ ಪಡಿಸಿ 

ಸಂಸ್ಕರಿಸಿ ವಿಮದ ನಿಸ್ಪೃಹ ವಿಮತ್ಸರ ಮನದಿ 

ತೋಷದಿ ಕೊನೆ ನೋಡಿ ಸುಧೆ ಸುತ್ತಿದೆನು (೧೨11 


ಕಾಲ ಜರುಗಿತು ತಡಿತೌದಾಮಿನೀಯಂತೆ 

ಕಾಲಬಂತು ದೇಹ ಪತನ ಆಯ್ತು 

ಕಲ್ಬಾಂತ ಪ್ರಳಯ ಮತ್ತು ಪುನಃ ಸೃಷ್ಟಿಯು 

ಜಲಶಾಯಿ ಶ್ರೀಮನ್ನಾರಾಯಣನ ಅನುಗ್ರಹವು 1೧೩॥ 


ಈ ಕಲ್ಪಸೃಷ್ಟಿಯಲಿ ಮರೀಚ್ಕಾದಿ ಖುಷಿಗಳು ಸಹ 

ನಾ ಕಂಜಭವನಿಂದ ಪುನರ್ಜನ್ಮ ಹೊಂದಿ 

ಶ್ರೀಕಾಂತನಲಿ ಸದಾ ಸಂಸ್ಕರಣೆ ತಪ್ಪದೆ 

ಲೋಕತ್ರಯ ಒಳಹೊರಗೆ ಸಂಚರಿಸುತಿಹೆನು ((೧೪॥ 


_ ಮಹಾವಿಷ್ಣು ಅನುಗ್ರಹದಿ ಅವಿಫಘಾತವಾಗಿ 

ಮಹೀಯಾದಿ ಮೂಲೋಕ ಸಂಚರಿಸುತ್ತ 

ಸ್ವರ ಬ್ರಹ್ಮ ವಿಭೂಷಿತ ದೇವದತ್ತ ವೀಣೆಯಿಂ 

ಶ್ರೀಹರಿ ಕಥಾ ಗಾಯನ ಮಾಡುತಿಹೆನು ೧೫ 


1೭1704! 1111161 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 31 


ಶ್ರೀ ಹರಿಚರ್ಯಾನು ವರ್ಣನ ಹರಿ ಪ್ರೀತಿಕರ 

ಮಹಾತಾರಕ ಇಹುದು ಸಂಸಾರದಾಟಲಿಕೆ 

ಬಹುಯಮಾದಿ ಯೋಗಕಿಂತ ಸುಲಭ ಶಾಂತಿದವು 

ಶ್ರೀಹರಿ ಮುಕುಂದನಲಿ ಭಕ್ತಿ ಸೇವಾ 1೧೬ 


ಈ ರೀತಿ ತನ್ನಯ ಜನ್ಮ ಕರ್ಮರಹಸ್ಯವ 

ನಾರದರು ವ್ಯಾಸ ಶ್ರೀಹರಿಗೆ 

ಅರಿಕೆ ಮಾಡಿ ಅರ್ಪಿಸಿ ವೀಣೆಯ ನುಡಿಸುತ್ತ 

ಹರಿಯ ಕೀರ್ತಿಸುತ ಹೊರಟರು ಅಲ್ಲಿಂದ | 1೧೭! 


ಏನೆಂದು ವರ್ಣಿಪುದು ದೇವಖುಷಿ ನಾರದರ 

ಧನ್ಕರಿವರು ಶಾರ್ಜ್ಗಪಾಣಿ ಶ್ರೀ ಪತಿಯ 

ಗುಣಚರ್ಯ ಕೀರ್ತಿಸಿ ಆನಂದ ಅನುಭವಿಸಿ 

ಆನಂದಿಸುವರು ಆ ತುರ ಜಗಜ್ಜನರ 11೧೮ಟ 


ಪೂರ್ಣಗುಣನಿಧಿ ಅನಘ ಜನಾದಿಕರ್ತ ಅಜ 

ಆಮ್ನಾಯೋದಿತ್‌ ಪ್ರಾಪ್ಯ ಮದ್ದಸ್ಥ ಶರಣು 

ವನಜಭವಪಿತ ಶ್ರೀಶ ಪ್ರಸನ್ನ ಶ್ರೀನಿವಾಸ ನಮೋ 

ನಿನುಡಿಸಿದುದು ನಿನಗರ್ಪಿತ ಸುಹೃದ ಪಾಹಿ (೧೯ 


॥॥ ಇತಿ ಶ್ರೀಮದ್ಭಾಗವತಾಮೃತಸಾರ ಷಷ್ಠೋಳ9ಧ್ಯಾಯಃ ॥ 


ಸಹ ಯಃ 
ಅಥ ಸಪ್ತಮೋದಧ್ಯಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀ ವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿಕರ್ತನೇ ಶರಣು 1![ಪ! 


707051 11೧1೫೧07 








ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 32 


ಬ್ರಹ್ಮನದಿ ಸರಸ್ವತಿ ಪಶ್ಚಿಮ ತೀರದಲಿ 

ಶಭ್ಯಾಪ್ರಾಸವು ಯಜ್ಞಮಾಳ್ಪ ಸ್ಥಳವು 

ಆ ಮಹಾಕ್ಷೇತ್ರ ಬದರೀ ಶಂಡ ಮಂಡಿತವು 

ಹೇಮಾಂಡದೊಡೆಯ ವಿಭು ವ್ಯಾಸನಾಶ್ರಮವು 1೧ 


ಅಲ್ಲಿ ಭಗವಾನ್‌ ವ್ಯಾಸ ಸ್ವೇಜ್ಛೆಯಾ ರಚಿಸಿದನು 

ಕಲಿಮಲಾಪಹವು ಅಜ್ಲರಿಗೆ ಸತ್‌ಜ್ಞಾನ 

ಪಾಲಿಸಿ ಅಧೋಕ್ಷಜನಲ್ಲಿ ಭಕ್ತಿ ಪುಟ್ಟಿಸುವ 

ಶೀಲತಮ ಕ್ಷೇಶಹರ ಶ್ರೀಮದ್ಭಾಗವತವ 11೨1 


ಭಕ್ತಿಯೀವುದು ಪರಮ ಪೂರುಷ ಕೃಷ್ಣನಲ್ಲಿ 

ಶೋಕ ಮೋಹ ಭಯ ಕಳೆಯುವುದು ಶ್ರವಣ 

ಶ್ರೀಕರ ಈ ಭಾಗವತವ ವೈರಾಗ್ಯ ನಿಧಿ ಖ್ಯಾತ 

ಶುಕಮುನಿಗೆ ಉಪದೇಶ ಮಾಡಿದನು ವ್ಯಾಸ (1೩! 


ಉರುಕ್ರಮ ಹರಿಯಲ್ಲಿ ನಿರ್ವ್ಮಾಜ ಭಕ್ತಿಯ 

ಸಂಶಯವಿಲ್ಲದ ಜ್ಞಾನಿವರರು 

ನಿವೃತ್ತಿ ನಿರತರು ಶುಕರು ವಿಷ್ಣುಜನ ಪ್ರಿಯರು 

ಹರಿಗುಣ ಸದ್ರತರು ಪಠಿಸುವರು ನಿತ್ಯ 11೪ 


ಸೂತರು ಶೌನಕಾದಿಗಳಿಗೆ ಈ ರೀತಿ 

ವೇದವ್ಯಾಸದೇವರು ರಚನೆ ಮಾಡಿರುವ 

ಕಥೆ ಹೇಳಿ ಕೃಷ್ಣಥೋದಯ ವೃತ್ತಾಂತ ಕ 

ಶ್ರೋತ್ಫ್ಥ ಖಷಿವರ್ಯರುಗಳಿಗೆ ಅರುಹಿದರು ` 11841 


ಭಾರತ ಯುದ್ಧದಲಿ ಭೀಮನ ಗದೆಯಿಂದ 

ತೀವ್ರತಾಡಿತನಾಗಿ ದುರ್ಯೋಧನ ಬೀಳೆ 

ಗುರುಪುತ್ರ ಅಶ್ವತ್ಥಾಮರು ದ್ರೌಪದಿಯ 

ನಿದ್ರೆಮಾಡುತಿದ್ದ ಮಕ್ಕಳ ಛೇದಿಸಿದರು 11೬1! 


1೭1704! 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಎರಚತ ಕೃತಿ 33 


ದ್ರೌಪದಿಯಲಿ ಅಶ್ವತ್ಥಾಮನ್ನ ಕೊಲ್ವೆ ಎಂದು 

ಶಪಥಮಾಡಿ ಅರ್ಜುನ ಬರುತಿರಲು 

ಆ ಬ್ರಾಹ್ಮಣ ನೋಡಿ ಬ್ರಹಾಸ್ಟ್ರ ಬಿಟ್ಟರು 

ತಾಪಕೊಟ್ಟಿತು ಜ್ವಾಲೆಯಿಂದದು ಪಾರ್ಥನಿಗೆ 11೭1! 


ಕಿಹ ಪ್ರತಿ ಬ್ರಹ್ಮಾಸ್ತ್ರ ನೀ ಬಿಡು 
ಎಂದನು ಕೃಷ್ಣ ಹಾಗೇವೇ ಚಚ ಮಾಡಿದನು 11೮॥1 


ಧನಂಜಯ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಹೋಗಿ 

ದ್ರೌಣಿಯ ಸೆಳೆತರಲು ಪಾರ್ಥ ಬಂಧಿಸಿದ 

ಕೃಷ್ಣನು ಪಾರ್ಥನ ಧರ್ಮ ಪರೀಕ್ಷಾರ್ಥ 
ನೀನು ಈ ಪಾಪಿಯ ಕೊಲ್ಲು ಎಂದ (೯! 


ಗುರುಸುತನ್ನ ಕೊಲ್ಲದೇ ಪಾರ್ಥ ಕೃಷ್ಣನ ಸ 
ಕರೆದ್ದೋದ ದ್ರೌಪದಿಯಲಿ ದ್ರೌಣಿಯನ್ನ 
ಸುಹೃದೆ ದ್ರೌಪದಿ ಪಶುವತ್‌ ಬದ್ಧ ಅಶ್ವತ್ಥಾಮನ್ನ 


ನಿರೀಕ್ಷಿಸಿ ಮುಚ್ಚತಾಂ ಮುಚ್ಚತಾಂ ಎಂದಳು ೧೦ 


ಪಾರ್ಥಾನು ಯಾತಮಾತ್ಮಾನಂ ದ್ರೌಣಿಃ ಸ್ವಪ್ನೇ ದದರ್ಶಃ 

ಬಂಧನಂ ಚಾತ್ಮನಸ್ವತ್ರ ದ್ರೌಪದ್ಯಾಚೈವ ಮೋಕ್ಷಣಾ೦ ' 

ಇತಿಸ್ಕಾಂದೇ ಟ ತಸಾನ್ರೈಷೀಕ ಬೋ 

ಎಂದು ಈ ಪ್ರಕರಣ ಸಂಬಂಧಿ ನಿರ್ಣಯವು ೧೧೬ 
ಕೃಷ್ಣ ಭೀಮ ದ್ರೌಪದಿ ಮನಕೆ ಎದುರಿಲ್ಲದೆ 

ಕೃಷ್ಣನ ಮನಸಲ್ಲಿದ್ದಂತೆ ಪಾರ್ಥ 

ದ್ರೌಣಿಯ ಶಿರೋರತ್ನ ಸಶಿಖ ಅಸಿಯಂ ಕಿತ್ತಿ 

ಬಂಧನ ಬಿಡಿಸಿ ಕಳುಹಿಸಿದ ಹೊರಗೆ 1೧೨1! 


ಚ 98 


1೭11704! 11111601" 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 34 


ಪೂರ್ಣಗುಣನಿಧಿ ಅನಘ ಜನ್ಮಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಯ ಮದ್ದಸ್ಥ ಶರಣು 

ವನಜಭವಪಿತ ಶ್ರೀಶ ಪ್ರಸನ್ನ ಶ್ರೀನಿವಾಸ ನಮೋ 

ನೀನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ 1೧೩1 


1 ಇತಿ ಶ್ರೀಮದ್ಭಾಗವತಾಮೃತಸಾರ ಸಪ್ತಮೋಧ್ಕಾಯಃ ॥ 


ಅಥ ಅಷ್ಟಮೋದಧ್ವಾಯ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 

ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನ್ಮಾದಿ ಕರ್ತನೇ ಶರಣು ; . !ಓಪ॥ 


ಯುದ್ಧದಲ್ಲಿ ಮೃತಬಾ೦ಧವರಿಗೆ ಕ್ರಿಯೆಮಾಡೆ 

ಮಾಧವನು ಪಾಂಡವರು ದ್ರೌಪದಿಯು 

ಮೊದಲಾದವರು ಗಂಗೆಗೆ ಪೋಗಿ ಅಲ್ಲಿ 

ಯುಕ್ತ ಸ್ನಾನಾದಿ ಕರ್ಮಗಳ ಚರಿಸಿದರು ೧ 


ಹರಿಪಾದಾಬ್ವರಜ ಪೂತ ಸರಿಜ್ಜಲದಿ 

ಪೂರೈಸೆ ಸರ್ವರೂ ಪುನಃ ಸ್ನಾನ 

ಕುರುಪನಿಗು ಪಾಂಡವರ್ಗು ಕುಂತಿಗೂ ದ್ರೌಪದಿಗೂ 

ಶ್ರೀಕೃಷ್ಣಣೂ ಮುನಿಗಳೂ ಹೇಳಿದರು ಹಿತಮಾತು (1೨1! 


ಸಾಧಿಸಿ ಸ್ವರಾಜ್ಯವ ಅಜಾತ ಶತ್ರುಖ್ಯಾತ 

ಯುಧಿಷ್ಠಿರಗೆ ತರುವಾಯ ಅವನ ಕೈಯಿಂದ 

ಉತ್ತಮ ಕಲ್ಪಕ ಮೂರು ಅಶ್ವಮೇಧ ಯಾಜಿಸಿ 

ಇಂದ್ರೋಪಮ ಯಶಸ್ಸು ಹರಡಿಸಿದ ಕೃಷ್ಣ 1೩1 


70704 111೧07 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 35 


ವೇದವ್ಯಾಸರ ವಿಪ್ರರ ಕೃಷ್ಣ ಲೌಕಿಕ 
ರೀತಿಯಲಿ ಪೂಜಿಸಿ ಪ್ರತಿಪೂಜೆಗೊಂಡು 
ಹಿತದಿ ಪಾಂಡವರಲ್ಲಿ ಹೇಳಿ ದ್ವಾರಕಾಕ್ಕಾಗಿ 


ಉದ್ಧವ ಸಾತ್ಯಕಿರೊಡೆ ರಥವೇರುತಿದ್ದ ಎ 11೪11 ' 


ಮಹಾರ್ಹ ಶ್ರೀಕೃಷ್ಣನು ರಥವೇರುತಿರಲಿಕ್ಕೆ 

ಮಹಾಭೀತ ಉತ್ತರಾ ಓಡೋಡಿ ಬಂದು 

ಪಾಹಿ ಪಾಹಿ ಮಹಾಯೋಗಿ ದೇವ ದೇವ ಜಗತ್ಪತೇ 

ನಿನ್ನೊರತು ಅಭಯದರು ಅನ್ಕರಿಲ್ಲ ಎಂದಳು ಶಿ 11೫1 


ಅಭಯದರು ರಕ್ಷಕರು ಅನ್ಕರು ಯಾರು ಇಲ್ಲ 

ಅಭಯದನು ಸ್ವಾಮಿ ನೀನೇ ಎ೦ದು ತಿಳಿದಿಹೆನು 

ಈ ಭುವಿಯಲಿ ಪರಸ್ಪರ ಮೃತ್ಯುವಾಗಿಹರು 

ವಿಭೋ ರಕ್ಷಿಸು ಗರ್ಭ ಎಂದಳು ಸಾಧ್ವಿ 11೬1 


ತಪ್ತ ಅಯಸ್‌ ಶರ ಎನ್ನ ದಹಿಸಲಿ ಅಕ್ಕರವಿಲ್ಲ 

ನಾಥನೇ ಎನ್ನ ಗರ್ಭಕೆ ಹಾನಿ ಬೇಡ 

ಉತ್ತರಾ ಹೀಗೆ೦ದು ಮೊರೆಯಿಡಲು ಶ್ರೀ ಕೃಷ್ಣ ಕ 
ಅಶ್ವತ್ಥಾಮ ಬಿಟ್ಟ ಬ್ರಹ್ಮಾಸ್ತ್ರವೆ೦ದರಿತ 1೭! 


ಅದೇ ಸಮಯದಲಿ ಕಂಡರು ಪಾಂಡವರು 

ದೀಪ್ತ ಅಸ್ತ್ರಗಳ್ಳೆದ ಸಮೀಪಿಸುವುದು 

ಭಕ್ತರು ಕೃಷ್ಣ ವಿನಾ ಅನ್ಕರ ನೆನೆಯದ 

ಅಂಥಾ ಪಾಂಡವರನ್ನ ರಕ್ಷಿಸಿದ ಕೃಷ್ಣ 11೮1 


ಸುದರ್ಶನ ಪ್ರಯೋಗಿಸಿ ಐವರನ್ನು ಕಾಯ್ದ 

ಸುದರ್ಶಿನಿಯು ಸ್ವೇಚ್ಛೆಯಿಂ ತನ್ನೀಶ ಶಕ್ತಿಯಿಂ 

ಉತ್ತರೆಯಗರ್ಭವ ಸುತ್ತು ಕಟ್ಟಿ ಕಾಯ್ದನು 

ಅಂತಸ್ಥ ಸರ್ವ ಭೂತಾನಾಂ ಸ್ವಾಮಿ ಶ್ರೀಹರಿಯು 1೯! 


1೭11041 11111601 


ಶ್ರೀ ಹ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 36 


ಬ್ರಹ್ಮಾಭಿಮನ್ಯಾಸ್ತ ಅಮೋಘ ಖರೆ ಆದರೂ 

ಮಹಾವಿಷ್ಣು ಕೃಷ್ಣ ತೇಜಸ್ಸಿನ ಮುಂದೆ 

ಬ್ರಹಾಸ್ರವು ಶಾಂತವಾಯ್ತು ಶ್ರೀಹರಿಯೇ 

ಮಹಾಮಹಿಮ ಸರ್ವೇಶ ಸಮ ಪರರು ಇಲ್ಲ 1॥೧೦॥ 


ಇದು ಏನು ಆಶ್ಚರ್ಯ ಸರ್ವಾಶ್ಚರ್ಯಮಯ 

ಅದ್ವಿತೀಯ ಅಚ್ಚುತನು ಸರ್ವೋರು ಶಕ್ತ 

ಉದ್ಭವ ಸ್ಥಿತಿ ಲಯಾದ್ಯಖಿಳ ಕರ್ತನು ಅಜ 

ಮೋದಮಯ ಶ್ರೀಪತಿಯು ಸ್ವೇಜ್ಛಾಲೀಲ (೧೧ 


ಶ್ರೀ ಕೃಷ್ಣ ಮತ್ತೂ ಪ್ರಯಾಣಾಭಿಮುಖನಾಗೆ 

ಶ್ರೀ ಕೃಷ್ಣನಿಂದ ಸಂರಕ್ಷಿಸಲ್ಪಟ್ಟ 

ಮಕ್ಕಳು ಐವರು ದ್ರೌಪದಿ ಸಹ ಕುಂತಿ 

ಶ್ರೀ ಕೃಷ್ಣನ್ನ ಧನ್ಯಮನಸ್ಸಲ್ಲಿ ಸ್ತುತಿಸಿದಳು 1(೧೨॥ 
ಪ್ರಕೃತೇಃ ಪರ ಪೂರುಷ ಪೂರ್ಣೈಶ್ವರ್ಯ ನಮೋ 

ನಿಖಳ ಭೂತಾಂತರ್ಭಹಿರದಲ್ಲಿರುವಿ 

ವಿಕಾರ ಶೂನ್ಯ ಅವ್ಯಕ್ತ ಸರ್ವೇಶ್ವರನೇ 

ಹೃದ್ಗುಹಾಂತಸ್ಥ ಅಧೋಕ್ಷಜ ನಮಸ್ತೇ 1೧೩ 


ಜೀವಾಚ್ಛಾದಿಕ ಪರಮಾಚ್ಛಾದಿಕ 

ಇವೆರಡು ತೆರೆಗಳು ನಿನ್ನಿಚ್ಛೆಯಿಂದ 

ಜೀವರಲಿ ಮಂದರಿಗೆ ಮರೆಮಾಡುವುದು 

ಸರ್ವೇಶ ಶ್ರೀದುರ್ಗಾಪತಯೇ ನಮಸ್ತೇ 11೧೪ 


ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ 

ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ 

ನಮಃ ಪಂಕಜನಾಭಾಯ ನಮಃ ಪ೦ಂಕಜಮಾಲಿನೇ 

ನಮಃ ಪಂಕಜನೇತ್ರಾಯ ನಮಸ್ತೇ ಪಂಕಜಾಂಪ್ರಯೇ (೧೫1 


02 


1೭1704! 1111101 





ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಎರಚಿತ ಕೃತಿ 37 


ಹೃಷಿಕೇಶನೇ ನೀನು ಖಳ ಕಂಸನಿಂದ 

ಕಿಸಿದೆ ದೇವಕಿಯ ನಿಗಡಮೋಚನ ಮಾಡಿ 

ರಕ್ಷಿಸುತಿ ಆ ರೀತಿ ಆಗಾಗ ವಿಪತ್ತಿಂದ 

ಕೃಷ್ಣ ನೀ ಆತ್ಮಜರ ಸಹ ಎನ್ನನ್ನ !೧೬॥! 


ಅಗ್ನಿದಾವಾಗ್ನಿ ವಿಷ ಅಸಜ್ಜನರ ಸಭೆಯಿಂದ 

ಅನೇಕ ಮಹಾರಥರ ಅಸ್ತ್ರಗಳಿಂದ 

ದ್ರೌಣ್ಯಾಸ್ತದಿಂದ ಈವಾಗ ಈ ರೀತಿ 

ಕೃಷ್ಣ ಶ್ರೀ ಹರೇ ಎಮ್ಮ ರಕ್ಷಿಸಿರುವಿ 1೧೭! 


ಜನ್ಮ ಐಶ್ವರ್ಯ ಶೃತ ಶ್ರೀ ಇಂಥವುಗಳಿಂದ 

ಮನುಷ್ಯನು ಮದಹೆಚ್ಚಿ ನಿನ್ನ ಸ್ತುತಿಸಲಾರ 

ನಿನ್ನ ನಾಮಾಮೃತ ನಿನ್ನ ರೂಪ ಮಹಿಮೆಗಳ 

ಅನನ್ಯ ಭಕ್ತರು ನಿಷ್ಕಿಂಚನರ್ಗೆ ವೇದ್ಯ (೧೮ 


ನಿನ್ನ ವಿನಾ ಅನ್ಯಯಾವುದಲೂ ಮನ ಇಡದವರೇ 

ನಿನ್ನವರು ಅಕಿ೦ಚನ ಭಕ್ತವರರು 

ಆ ನಮಿಪೆ ಅಕಿಂ ಚನ್ನೆವಿತ್ತ ತ್ರಿಗುಣಾತೀತ 

ಆನಂದಮಯ ನಮೋ ಕೈವಲ್ಯಪತಿಯೇ ೧೯ 


ಕಾಲನಿಯಾಮಕ ಸ್ವಾಮಿ ಅನಾದಿ ನಿಧನ ವಿಭೋ 

ಎಲ್ಲೆಲ್ಲು ಸರ್ವರೊಳು ನಿಯಾಮಕ ನೀನಿರುವಿ 

ಇಲ್ಲ ನಿನಗೆ ವೈಷಮ್ಯ ನೈರ್ಗುಣ್ಯ ಯಾರು 

ಬಲ್ಲರು ನಿನ್ನಯ ವಿಡಂಬನವ ದೇವ ॥॥೨೦॥॥ 


ಮತ್ಸ್ಯ ಕೂರ್ಮ ವರಾಹ ನರಸಿಂಹಾದಿ 

ಚಿದಾನಂದ ವಪುಷ ವಾಮನ ಭಾರ್ಗವ 

ದತ್ತ ವೇದವ್ಯಾಸ ರಾಮ ಕೃಷ್ಣಾದಿ ರೂಪಗಳ 

ವ್ಯಕ್ತಮಾಡಿರುವಿ ಅಜ ಕ್ರೀಡಾರ್ಥವಾಗಿ 11೨೧! 


`` 10₹11'091 11111701 


1 


ಶ್ರೀ ಪಸನ್ಹ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 38 


ಮುದ್ದು ಬಾಲಕೃಷ್ಣ ನಿನ್ನನ್ನ ಯಶೋದೆ 

ಬಂಧಿಸಲು ದಾಮವ ಕೊ೦ಡು ಬರಲು 

ಸೌಂದರ್ಯಸಾರ ನೀ ಲೋಕ. ನರಶಿಶುವಂತೆ | 
ಭೀತಿ ತೋರಿಸಿ ನಿಂತ ಲೀಲೆ ಏನೆಂಬೆ 11೨೨1! 


ಭಯಪಟ್ಟವನಂತೆ ತೋರಿ ಅಶ್ರುವಸುರಿಸಿ 
ದಿವ್ಯ ಅಂಜನ ಮುಖದಿ ಹರಡಿಸಿಕೊಂಡ 
ಭಯ ವಿವರ್ಜಿತ ನೀನು ಅಭಯನಾಗಿರುವಿ 
ಭಯ ನಿನ್ನ ಕಂಡಂಜಿ ಓಡಿಪೋಪುದು 11೨೩ 


ಚಂದನವು ಮಲಯಾಜಲಕೆ ಕೀರ್ತಿ ಕೊಟ್ಟಂತೆ 

ಯದುರಾಜಗೆ ಕೀರ್ತಿ ಕೊಡಲು ಅಜ ನೀನು 

ಪ್ರಾದುರ್ಭವಿಸಿದಿ ಆ ಪುಣ್ಯಶ್ಲೋಕವಂ ಶದಲಿ 

ಎಂದು ಹೇಳುವರು ಶ್ರೀಕೃಷ್ಣ ನಿನ್ನ 11೨೪॥ 


ಸುರದ್ವಿಷರ ಸಂಹರಿಸಿ ಕ್ಷೇಮಲೋಕಕ್ಕೀಯೆ 

ಪೂರ್ವಜನದಿ ದೇವಕಿ ವಸುದೇವ ಬೇಡಿ 

ನೀ ಪ್ರಾದುರ್ಭವಿಸಿದಿ ಅಜ ನೀನು ಎ೦ದು 

ಕೀರ್ತಿಸುವರು ನಿನ್ನ ಲೀಲಾವತಾರ 11.೨೫1! 


ಉದಧಿಯಲಿ ಮುಳುಗುವ ನಾವೆಯ ತೇಲಿಸುವಂತೆ 

ಕಿತಿಯ ಭಾರವ ಇಳಿಸಿ ಉಳಿಸಬೇಕೆಂದು 

ಪದುಮಜನು ಪ್ರಾರ್ಥಿಸಲು ಅಜ ನೀನು ದಯಮಾಡಿ 

ಪ್ರಾದುರ್ಭವಿಸಿದಿ ಸ್ವಾಮಿ ಎಂದು ಹೇಳುವರು 11೨೬! 


ಸಾಂಸಾರಿಕ ವಿವಿಧ ಕ್ಷೇಶದಲಿ ಬಳಲುವ 
ವಸುಧೆಯಲಿ ಯೋಗ್ಯಾಧಿಕಾರಿಗಳು ನಿನ್ನ 
ಕ್ಲ್ಷೇಶಹರ ಅವತಾರ ಕ್ರಿಯೆಗಳ ಶ್ರವಣ 


೧೨ 


ಸಂಸ್ಕರಣೆ ಮಾಡಿ ಉದ್ಧಾರ ಆಗುವರು 11೨೭1 


127-041 1111101 





ಶ್ರೀ ಪಸನ್ತ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 39 


ಅಜ್ಞಾನ ಕಾಮಕರ್ಮದಿ ಮುಳುಗಿ ನರಳುವರ್ಗೆ 

ಸಜ್ಞಾನ ಭಕ್ತಿಯು ವೈರಾಗ್ಯವು 

ಅಜ ನಿನ್ನ ಅವತಾರ ಕ್ರಿಯಾ ಶ್ರವಣ ಸರಣೆಯಿಂ ಇ 
ದಯದಿ ಒದಗಿಸಲು ಅವತಾರ ಎಂಬುವರು 11೨೮1 


ಸಜ್ಜನರು ಶ್ರದ್ಧೆಯಿಂದಲಿ ನಿನ್ನ ಗುಣಕ್ರಿಯಾ 

ಈ ಜಗದಿ. ನಿನ್ನವತಾರ ಕಥೆಗಳನ್ನ 

ನಿಜಭಕ್ತಿಯಲಿ ಕೇಳಿ ಗಾಯನ ಮಾಡಿ 

ಭಜಿಸಿ ಪ್ರವಚನ ಮಾಡಿ ಸು೦ಿಸಿ ಸುಖಿಸುವರು 1೨೯॥ 


ಸದಾ ಶ್ರವಣ ಗಾಯನ ಪಠನ ಸರಣಾದಿಗಳಿಂ ಆ- 

ನಂದಾನುಭವಿಸುವ ಹರಿಭಕ್ತರೇ 

ಉದ್ಧಾರಕ್ಕಾಗಿ ಪ್ಯೂ ಭವಾಬ್ದಿ ದಾಟಿಸುವ ನಿನ್ನ 

ಪದಾಂಬುಜವನ್ನ ನೋಡುವರು ಮುದದಿ 11೩೦ 


ಭಕ್ತವತ್ಸಲ ಸ್ವಜನತೇಷ್ಟ ಸುಹೃದ ನಿನ್‌ 

ಅಧೀನರು ಎಮನ್ನ ಬಿಟ್ಟು ಹೋಗುತಿಯಾ 

ಮಾಧವನೇ ನಿನ್ನಯ ಪದಾಂಬುಜ ಬಿಟ್ಟನ್ಯ 

ಯಾವದೂ ಎಮಗೆ ಆಶ್ರಯವು ಅಲ್ಲ 1೩೧! 


ಜಗತ್ಸ್ವಾಣಪತಿ ನಿನ್ನ ತೊರೆದು ಹೇಗಿರುವೆವು 

ಅಘದೂರ ನೀ ಯಾದವರ ಪಾಂಡವರ 

ಹಾಗೇ ಉಪಲಕ್ಷಣಯಾ ಸರ್ವರ ನಾಮರೂಪಗಳ 

ಏಕಾಶ್ರಯ ಸತ್ತಾ ಪ್ರಮತಿ ಪ್ರವೃತ್ತಿದನು (1೩೨1 


ವಿಶ್ವೇಶ ವಿಶ್ವಾತ್ಮ ವಿಶ್ವ ವ್ಯಾಪಕ ಕೃಷ್ಣ 

ಈಷಣಾಭಿಮಾನ ಬಂಧು ಪಾಶ ಛಿ೦ದಿಸಿ 

ಶ್ರೀಶ ಪದಾಂಬುಜ ಮಕರಂ೦ದಾಸ್ಟ್ವಾದನ ರತಿ 

ಶಾಶ್ಚತ ಪ್ರೇಮ ಪ್ರವಾಹ ಅನನ್ಯ ವಿಷಯ ಮತಿಯೀಯೋ (1೩೩1 


1೭117041 1111101 


ಶ್ರೀ ಹಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 40 


ಶ್ರೀಕೃಷ್ಣ ಕೃಷ್ಣಸಖ ವೃಷ್ಟಿ ವೃಷಾವನಿಧ್ಭಕ್‌ 
ರಾಜನ್ಯ; ವಂ ಶದಹನಾಮರವಂದ್ಯ ವೀರ್ಯ 
ಗೋವಿಂದ ಗೋದ್ವಿಜಸುರಾರ್ತಿಹರಾವತಾರ 


ಯೋಗೇಶ್ವರಾಖಿಳಗುರೋ ಭಗವನ್ನಮಸ್ತೇ 11೩೪॥! 


ಸ್ತ್ರೀ ತನಗೆ ಏನೂ ತಿಳಿಯದು ಎಂದು 

ಕುಂತಿ ಈ ರೀತಿ ತಾತ್ಪರ್ಯ ಒಳಗೊಂಡ 

ಸ್ತುತಿಯ ಶ್ರೀಕೃಷ್ಣನಲಿ ಅರ್ಪಿಸಲು ಕೃಷ್ಣ 

ಮಂದಹಾಸದಿ ಬಾಢಂ ಎನ್ನುತ ಒಪ್ಪಿದನು 11೩೫1 


ಪೂರ್ಣಗುಣನಿಧಿ ಅನಫಘ್ಜ್ಣ  ಜನ್ಮಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಯ ಮಧ್ವಸ್ಥ ಶರಣು 

ವನಜಭವಪಿತ ಶ್ರೀಶ ಪ್ರಸನ್ನ ಶ್ರೀನಿವಾಸ ನಮೋ 

ನೀನುಡಿಸಿದಿದು ನಿನಗರ್ಪಿತವು ಸುಹೃದ ಪಾಹಿ 11 ೩೬!ಟ 


॥ ಇತಿ ಶ್ರೀಮದ್ಭಾಗವತಾಮೃತಸಾರ ಅಷ್ಟಮೋಧ್ಯಾಯಃ ॥ 


( 


ಅಥ ನವಮೋದಧ್ಯ್ಮಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀ ವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು !![ಪ॥| 


ಕುಂತಿಗೆ ಹೇಳಿ ಹಸ್ತಿನಾಪುರಪ್ರವೇಶಿಸಿ 

ಭಕ್ತರು ಸ್ತ್ರೀಯರಿಗೆ ಹೇಳಿ ಸ್ವಪುರಕೆ 

ಮಾಧವನು ಹೊರಡಲಿಕಿರೆ ರಾಜ ಯುಧಿಷ್ಠರನು 

ಬ೦ದು ಪ್ರೇಮದಿ ನಿಂತ ಕೃಷ್ಣನ ಮುಂದೆ 11೧ 


1೭1704! 11111001 


ಶ್ರೀ ಪ್ರಸನ್ಹ ಶ್ರೀನಿವಾಸದಾಸಾರ್ಯ ವಿರಚಿತ ಕತಿ ೆ 41 
ಟು (ಲೆ 


ಧರ್ಮಸುತ ಅನುತಾಪದಿ ಹೇಳಿದ ತಾನು 

ದುರ್ಮನ ಅಜ್ಞಾನದಿ ತನ್ನ ಸುಖಕ್ಕಾಗಿ 

ಬ್ರಾಹ್ಮಣರ ಬಂಧುಗಳ ಬಹು ಅಕ್ಟೋಹಿಣಿಗಳ 

ಸಂಹರಿಸಿದ ಪಾಪಕ್ಕೆ ಪರಿಹಾರವಿಲ್ಲೆಂದು 11೨! 


ಇಪ್ಪತ್ತೊಂದು ಸಾವಿರ ಎಂಟುನೂರೆಪ್ಪತ್ತು ರಥ 
ಇಭ ಅಷ್ಟೇ ಒಂದಕ್ಷೋಹಿಣಿಯಲಿ ತುರಗ 
ತಪ್ಪದೇ ಅರವತ್ರೆದು ಸಾವಿರ ಆರುನೂರು ಪದ ಲಕ್ಷ 


ಓಂಭತ್ತು ಸಾವಿರ ಮುನ್ನೂರು ಐವತ್ತು 11೩1! 


ಪ್ರಜಾದ್ರೋಹ ಭೀತಿಯಲಿ ಮುಳುಗಿದ ಯುಧಿಷ್ಟಿರ 

ರಾಜನು ಸರ್ವಧರ್ಮ ತಿಳಿಕೊಳ್ಳೆ ಹೊರಟ 

ಆಜಿಯಲಿ ಶರಪ೦ಂಜರದಲ್ಲಿ ಬಿದ್ದಿದ್ದ 

ಓಜಸ್ವಿ ದೇವವ್ರತ ಭೀಷ್ವಾತಕಾರ್ಯರಲಿ (೪10. " 


ಭೀಮಾದಿ ಭ್ರಾತರು ಸ್ವರ್ಣ ಭೂಷಿತ ರಥಗಳಲಿ 

ಬ್ರಾಹ್ಮಣರು ಧೌಮ್ಯಾಚಾರ್ಯಾದಿಗಳು 

ಹೇಮಗರ್ಭನಪಿತ ಜಷಿರೂಪವ್ಯಾಸ ಸಹ 

ಧರ್ಮಸುತನನ್ನ ಹಿಂಬಾಲಿಸಿ ಹೋದರು 11811 


ಧನ೦ಜಯ ಸಮೇತ ಶ್ರೀಕೃಷ್ಣ ರಥದಲಿ ಕುಳಿತು 

ತಾನೂನು ಭೀಷನ್ನ ನೋಡಲಿಕೆ ಹೋದ 

ಧನಪತಿ ಗುಹ್ಯಕರ ಮಧ್ಯ ಹೊಳೆಯುವ ತೆರದಿ 

ಮಿನುಗಿದನು ಧರ್ಮಸುತ ಪರಿವಾರ ಮಧ್ಯ 11೬1! 


ಅಮರನು ಸ್ಪರ್ಗದಿ೦ ಕೆಳಗೆ ಬಿದ್ದಿರುವಂತೆ 

ಭೀಷ್ಮ ಕೆಳಗೆ ಬಿದ್ದಿರುವುದು ಕಂಡು 

ಧರ್ಮಸುತ ಭ್ರಾತರು ಸಾನುಗರು ಕೃಷ್ಣನು 

ನಮಿಸಿದರು ಭೀಷ್ಮಾಚಾರ್ಯರನ್ನ 11೭.1! 


1೭1704! 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 42 


ತತ್ರಕೂಡಿದ್ದರು ದೇವರ್ಷಿ ಬ್ರಹ್ಮರ್ಹಿ ರಾಜರ್ಷಿ ಕೂಟವು 

ಭರತಪುಂಗವ ಭೀಷ್ಮಾಚಾರ್ಯನ್ನ ನೋಡೆ 

ನಾರದ ಪರ್ವತ ಧೌಮ್ಯ ಬೃಹದಶ್ವ 

ಭರಧ್ವಾಜ ತ್ರಿತ ಗೃತ್ಸಮದುರು ಅಸಿತಂ 11೮1! 


ಭಗವಂತ ಪರಶುರಾಮನು ಶಿಷ್ಕರೊಡಗೂಡಿ 

ಭಗವಂತ ಬಾದರಾಯಣ ವಿಶ್ವಾಮಿತ್ರ 

ಕಕ್ಷೀವಾನ್‌ ಅತ್ರಿ ವಸಿಷ್ಠ ಇಂದ್ರಪ್ರಮದ 

ಅಂಗೀರಸ ಕಶ್ಯಪ ಬ್ರಹ್ಮರಾತ | 1೯! 


ಸುದರ್ಶನ ಗೌತಮ ಇಂಥ ಮಹಾಮುನಿಗಳು 

ತಮ್ಮ ತಮ್ಮ ಶಿಷ್ಯರ ಸಮೇತ ಬಂದದ್ದು 

ಸದ್ಯರ್ಮ ತಿಳಿದವರು ವಸೂತ್ತಮ ಭೀಷರು ಕಂಡು 

ವಂದಿಸಿ ಪೂಜಿಸಿದರು ದೇಶಕಾಲವರಿತು 1!೧೦॥ 


ತನ್ನ ಹೃದಯದಿ ಹೊಳೆವಂಥ ಜಗದೀಶ್ವರನು ` 
ಕೃಷ್ಣಪ್ರಾಕೃತ ರೂಪವಿಲ್ಲದ ಅವ್ಯಕ್ತ 


ಕಾಣ ಪುರುಷ ಯತ್ನಕ್ಕೆ ಸ್ವೇಚ್ಛೆಯಿಂದ ಕಾಣಿಸಿಕೊಂ ಬುವನು 
ತನ್ನ ಮುಂದೆ ಕುಳಿತಿಹುದು ಕಂಡರು ಭೀಷ್ಮ ೧೧೬ 


ಕೃಷ್ಣನ ಪ್ರಭಾವವ ಅರಿತ ಭೀಷ್ಮಾಚಾರ್ಯ 
ಕೃಷ್ಣನ್ನ ಪೂಜಿಸಿದರು ಭಕ್ತಿಯಿಂದ 
ವಿನಯದಿಂ ಕುಳಿತಿದ್ದ ಪಾಂಡುಸುತರ ನೋಡಿ 
ಲ್ಲಿ ಪ್ರೇಮಾಶ್ರು ತುಂಬಿ ಭಾಷಿಸಿದರು 1೧೨॥! 


ವಿಪ್ರಧರ್ಮ ಅಚ್ಚುತಾಶ್ರಯ ಉಳ್ಳ ನೀವುಗಳು 

ಚರಿಸುತಿರಿ ಸದ್ಧರ್ಮ ಅಂಥಾ ನಿಮಗೆ 

ಪರಿಪರಿ ಕಷ್ಟ ವಿಪತ್ಥಳು ಕಾಲಕೃತ 

ಶ್ರೀಕೃಷ್ಣನ್ನ ಆಶ್ರಯಿಸಿ ಪ್ರಜೆಗಳ ಪೊರೆಯಿರಿ 1೧೩ಟ[ 


್ರು 


1೭1704! 1111101 


ಶ್ರೀ ಪ್ರಸನ್ದ ಶ್ರೀನಿವಾಸದಾಸಾರ್ಯ ಎರಚತ ಕೃತಿ 43 


ಶ್ರೀ ಕೃಷ್ಣನೇ ಆದಿಪೂರುಷ ಭಗವನ್‌ 

ನಾರಾಯಣ ಸ್ವೇಚ್ಛೆಯಿಂದ ಲೋಕದಲ್ಲಿ 

ನರನ೦ತೆ ವೃಷ್ಟಿಕುಲದಲಿ ತೋರಿ ಮೋಹಿಸುತ 

ಯಾರಿಗೂ ತಿಳಿಸಿಕೊಳ್ಳದೆ ಚರಿಸುತಿಹನು 1೧೪1! 


ಕೃಷ್ಣನೇ ಸಾಕ್ಸಾತ್‌ ಭಗವಾನ್‌ ಕಪಿಲನು 

ತಾನೇ ತನ್ನ ಅನುಭಾವ ಪೂರ್ಣ ಬಲ್ಲವನು 

ಅನಿಮಿಷ ಖಷಿ ನಾರದನು ಗಿರಿಜಾಪತಿಯು 

ಕೃಷ್ಣನನಭಾವ ಅರಿವರು ಯಥಾಯೋಗ್ಯ 11೧೫ 


ಏಕಾಂತ ಭಕ್ತರಲಿ ಅನುಕಂಪ ತೋರಿಸುವ 

ಶ್ರೀಕೃಷ್ಣ ಭೀಷ್ಮ ಅಸು ಬಿಡುವ ಸಮಯದಲ್ಲಿ 

ಆಗಮನ ಮಾಡಿ ದರ್ಶನ ಸಾಕ್ಸಾತ್‌ ಇತ್ತಿಹನು ಕ 

ಶ್ರೀಕೃಷ್ಣನ ಭಕ್ತವಾತ್ಸಲ್ಯ ಎನೆಂಬೆ ೧೬॥ 


ಯೋಗಿಯು ದೇಹವ ತ್ಯಜಿಸುವ ಸಮಯದಲಿ 

ಶ್ರೀಕೃಷ್ಣನಲಿ ಭಕ್ತಿಯಿಂದ ಮನ ಇಟ್ಟು 

ಶ್ರೀಕೃಷ್ಣ ನಾಮೋಚ್ಚಾರ ಕೀರ್ತನೆ ಮಾಡೆ 

ಕಾಮ ಕರ್ಮಾದಿಗಳಿಂದ ಮೋಚನ ಆಗುವನು 1೧೭! 


ಪ್ರಸನ್ನ ಹಾಸಾರುಣಲೋಚನ ಚತುರ್ಭುಜ 
ಲಸನ್ಮುಖಾಂಬುಜ ದೇವದೇವ ಭಗವಂತ 
ದರ್ಶನ ಕೊಡುತ ಬದಿಯಲ್ಲಿರಲಿ ದೇಹವ 
ಭೀಷ್ಮ ತಾ ಬಿಡುವಪರ್ಯಂತ ಎಂದರು ಭೀಷ್ಮ 1(೧೮॥[ 


ಶರಪಂಜರದಲ್ಲಿ ಮಲಗಿದ್ದ ಭೀಷ೯ು 

ಅರುಹಿದ ಸರ್ವವ ಯುಧಿಷ್ಠಿರ ಕೇಳಿ 

ಪರಿಪರಿ ಧರ್ಮಗಳ ಹೇಳಿ ಎಂದು ಬೇಡಿದನು 

ಕರುಣಿಸಿದರು ತತ್ವವಿತ್‌ ಭೀಷ್ಮ್ವಾಚಾರ್ಯ 1೧೯ 


1೭17041 11111001 





ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 44 


ಪುರುಷ ಸ್ವಭಾವ ಏಹಿತ ಯಥಾವರ್ಣ ಯಥಾಶ್ರಮ 

ಪ್ರವೃತ್ತಿ ನಿವೃತ್ತಿ ಧರ್ಮ ಈ ವಿಧವು 

ಸ್ತ್ರೀ ಧರ್ಮ ರಾಜಧರ್ಮ ಮೋಕ್ಷಧರ್ಮ ಇಂಥಾವು ಸಂಕ್ಷೇಪ 

ವಿಸ್ತಾರವಾಗಿ ಹೇಳಿದರು ಆ ಜ್ಞಾನಿ 11೨೦1! 


ಇತಿಹಾಸ ಪುರಾಣಾದಿ ಆಖ್ಯಾನಕನುಸರಿಸಿ 

ಬೋಧಿಸಿದರು ಧರ್ಮಾರ್ಥಕಾಮಮೋಕ್ಷ 

ಹೊಂದುವ ಉಪಾಯಗಳ ಇಂಥವು ಹೇಳುವಾಗ 

ಉತ್ತರಾಯಣ ಕಾಲ ಪ್ರಾರಂಭವಾಯ್ತು 11೨೧ 


ಯೋಗಿಗಳು ತಾವೇ ತಮ್ಮ ದೇಹ ಬಿಡೆ ಇಚ್ಛೇಪ 

ಅರ್ಕನ ಉತ್ತರ ಗತಿ ಆರಂಭಿಸಲು 

ಯೋಗಿವರ ಭೀಷದು ಮಾತು ಉಪಸಂಹರಿಸಿ 

ಶ್ರೀಕೃಷ್ಣನಲ್ಲೇವೇ ಮನವ ನಿಲ್ಲಿಸಿದರು _..॥೨೨॥ 


ಐಶ್ವರ್ಯ ಪರಿಪೂರ್ಣ ಗುಣನಿಧಿ ನಿರ್ಲೇಪ 

ಪ್ರವರ್ತಕ ಸೃಷ್ಟ್ವಾದಿಗಳಿಗೆ ಭಗವಂತ 

ಅವತಾರಗಳ ಯದುಪತಿ ಮಾಡಿ ಕ್ರೀಡಿಸುವನಲ್ಲ 

ಮನವಿಟ್ಟೀ ತನ್ನ ಕೊನೆಕಾಲದಲಿ ಎಂದರು 11೨೩11 


ಅಪರಿಚ್ಛೇದ ಲಕ್ಷಣಪೂರ್ಣ ಕೃಷ್ಣನು 

ತ್ರಿಭವನ ಕಮನೀಯ ರವಿಕಿರಣ ಅರುಣ 

ನಿಭ ಪಿಶಂಗಾ೦ಬರನು ಮುಖಾಂಬುಜ ಸುಳಿಗುರುಳು 

ಅಪ್ರಾಕೃತ ಸ್ವೇದಾಂಬು ಬಿಂದ್ವಲಂಕೃತನು 11೨೪॥ 


ಇಂಥಾ ಸುಂದರ ಕೃಷ್ಣ ಅರ್ಜುನ ಸಖನಲ್ಲಿ 

ಸದಾ ಅವಿಚ್ಛಿನ್ನ ರತಿ ತನಗೆ ಇರಲಿ 

ಪಾರ್ಥಸಾರಥಿಯಾಗಿ ಸೈನ್ಯ ಮಧ್ಯ ರಥ ನಿಲಿಸಿ 

ಪಾರ್ಥಗೆ ಒಲಿದನಲ್ಲಿ ರತಿ ಇರಲಿ ಎಂದರು 11೨೫! 


1೭1704! 1111101 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 45 


ಶೇಷಶಯ್ಯ ಕೃಷ್ಣನು ಅಚ್ಚುತ ಅಭೇಧ್ಯನು 

ಭೀಷ್ಮನ ಶರದಿಂದ ಗಾಯವಾದಂತೆ 

ಈಕ್ಟೋಣಿ ಆಸುರ ಮೋಹನಕೆ ತೋರಿಸಿದ 

ದೋಷದೂರ ಕೃಷ್ಣನಲಿ ರತಿ ಇರಲಿ ಎಂದರು 11೨೬ 


ಅಶೋಚ್ಯಾನನ್ವಶೋಚಸ್ವ್ವಮಿತ್ಕಾದಿ ಗೀತೋಪ- 

ದೇಶ ಮಾಡಿ ಅರ್ಜುನನ ವಿಷಾದ 

ಕೃಷ್ಣ ನೀಗಿಸಿ ದುಷ್ಟ ನಿಗ್ರಹ ಧರ್ಮಬುದ್ಧಿ ಇತ್ತಿ 

ಈಶನ ಚರಣ ರತಿ ಇರಲಿ ತನಗೆಂದರು 1೨೭1! 


ಯುದ್ಧದಲ್ಲಿ ಆಯುಧ ಹಿಡಿಯಲಾರೆ 
ಎಂದು ಸ್ವನಿಯಮವ ಕೃಷ್ಣ ಮಾಡಿದ್ದ 
4 ಣ ೧ 
ಯುದ್ಧದಲಿ ಕೃಷ್ಣನಿಂ ಆಯುಧ ಹಿಡಿಸುವೆ 
ಎಂದು ಪ್ರತಿಜ್ಞಾ ಮಾಡಿದ್ದರು ಭೀಷ್ಮ ।1೨೮॥ 
ಅಸ್ವತಂತ್ರ ಭೀಷದು ತನ್ನಯ ಪ್ರತಿಜ್ಞಾ 
ಅಶಕ್ತರು ಸಾಧಿಸೆ ಅಧೀನರು ಕೃಷ್ಣನಲಿ 
ಈಶ ಕೃಷ್ಣನು ಅನನ್ಯಾಧೀನ ಸ್ವತಂತ್ರನು " 
ದೋಷದೂರ ವಿಧಿ ನಿಷೇಧ ಇಲ್ಲದವನು 11೨೯॥ 


ಸ್ಪನಿಯಮನ ತೊರೆದು ಭೀಷರ ಪ್ರತಿಜ್ಞೆಯ 
ಕೃಷ್ಣ ಸಾಧಿಸಿ ಚಕ್ರವನ್ನ ಹಿಡಿದದ್ದು 


ಣಿ 
ಕೃಷ್ಣನ ಈಶತ್ವ ಶೌರ್ಯಕ್ಕೆ ಚ್ಯುತಿಯಿಲ್ಲವು 
ಕೃಷ್ಣನ ಭಕ್ತಾನುಕಂಪವೇವೆ ತೋರಿಸುತ್ತೆ 1 11೩೦॥ 


(ಕ್ಲಿ 


ಭೀಷರು ಹೇಳಿದರು ಭಕ್ತಾನುಕಂಪಯಾ 

ಕೃಷ್ಣ ಸ್ವನಿಯಮವ ತೊರೆದು ಚಕ್ರ ಹಿಡಿದು 

ಭೀಷರ ಪ್ರತಿಜ್ಞೆ ಸಾಧಿಸಿ ಕೆಳಗೆ ಇಳಿದು 

ಕೇಸರಿ ಗಜ ಬಳಿ ಬಂದಂತೆ ಬಂದ ಎಂದು 1೩೧೬! 


1೭11:091 11೮11101" 


ಶ್ರೀ ಪುಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 46 


ಅಸುರ ಜನಮೋಹನಕೆ ಅಚ್ಯುತ ಅಭೇಧ್ಯ ಹರಿ 

ಭೂಸುರ ಅಪ್ರಾಕೃತ ಕಾಯ ಶರಜುಚ್ಚಿ 

ಘನಘನ ರಕ್ತ ಸುರಿದಂತೆ ತೋರಿ ಮೋಹಿಸಿದ 

ಶ್ರೀಶ ಮುಕುಂದ “ಮೇಮುದೇ ಭವ'' ಎಂದರು 1೩, ೨11 


ವಿಜಯರಥ ರಕ್ಷಿಸಲು ಯುದ್ಧದ ಸಾರಥಿಯಾಗಿ 
ರಾಜಿಸಿದ ಕೃಷ್ಣ ನಿರೀಕ್ಷ ಹತರು 
ಣಿ ೦ 
ನಿಜ ವೈಷ್ಣವಧಾಮಯ್ಯೈದಿದರು ಆ ಕೃಷ್ಣ 
ರಾಜೀವೇಕ್ಷಣನಲ್ಲಿ ರತಿ ಇರಲಿ ಎಂದರು 11೩೩1 


ಲಲಿತಗತಿವಿಲಾಸವಲ್ಲುಹಾಸಪ್ರಣಯ 

ನಿರೀಕ್ಷಣ ಕಲ್ಪ್ಬಿತೋರುಮಾನಾಃ 

ಕೃತಮನುಕೃತವತ್ಯ ಉನ್ಮದಾಂಧಾಃ 

ಪ್ರಕೃತಿಮಗನ್ಕಿಲ ಯಸ್ಯ ಗೋಪವದ್ವಃ '" 11೩೪ 


ಮುನಿಗಣ ನೃಪವರ್ಯ ಸದಸ್ಸ್ಪಲಿ ಯುಧಿಷ್ಟಿರ 
ಕೃಷ್ಣನಿಗೆ ಅಗ್ರಪೂಜೆ ರಾಜಸೂಯದಿ ಮಾಡಿದ್ದು 
ಕಣ್ಣಾರೆ ಕಂಡೆ ಮುದದಿ ಎಂದು ಹೇಳಿದರು 
ತನ್ನ ಮುಂದೆ ಪ್ರಕಾಶಿಪ ಕೃಷ್ಣನ್ನ ನೋಡುತ್ತ 1೩೫! 


ಅಗ್ರ ಪೂಜಾರ್ಹನು ಸಯೇಷ ಆತ್ಮಾ 

ಪರಮಾತ್ಮ ಕೃಷ್ಣ ಈ ಕೊನೆ ಸಮಯದಲ್ಲಿ 

ಕರುಣದಿ ಗೋಚರಿಪುದು ಮಹಾಭಾಗ್ಯವೆಂದು 

ಸೂರಿವರ ಭೀಷದು ಎಂದು ಭಕ್ತಿಯಲಿ 11೩೬1 


ತಮಿಮಮಹಮಜಂ ಶರೀರಭಾಜಾಂ 
ಹೃದಿಹೃದಿ ವಿಷ್ಠಿತಮಾತಕ್ರಲ್ಪಿತಾನಾಂ 
೮ ಲ ೫೧ 
ಪ್ರತಿದೃಶಮಿವ ನೈಕಧಾರ್ಕಮೇಕಂ 
ಸಮಧಿಗತೋಇಸ್ಮಿ ವಿಧೂತಭೇದಮೋಹಃ (1೩೭1 


_ 111041 1101111701 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ , ವಿರಚಿತ ಕೃತಿ 47 


ವಾತ ಬೀಸಿ ಕಿಚ್ಚಿಂದ ಬಿದುರುಗಳು ನಶಿಪಂತೆ 

ಯದುಪತಿ ಅವತರಿಸಿ ದ್ಯೂತಾಖ್ಯ ಬೆಂಕಿಯಿಂ 

ಎ ಕಿತಿಭಾರ ಕೌರವ ವಂಶ ದಹಿಸಿದನು 

ಭಕ್ತಾರ್ಥಿಹರ ಅಜನ ಆಅಂಫ್ರಿಧ್ಯಾತವ್ಯ 11೩೮11 


ತಾನು ಅಸ್ವತಂತ್ರನು ಹರಿ ಅಧೀನನು ಎಂದು 

ನೆನೆದು ಭೀಷ್ಮರು ಲಯಚಿಂತನೆ ಮಾಡಿ 

ತನು ಬಿಟ್ಟ ಶ್ರೀಹರಿ ಚರಣಗಳಯೈದರು 

ತೂಷ್ಟಿಯಾದರು ಅಲ್ಲಿ ನೆರೆದಿದ್ದ ಜನರು 11೩೯॥ 


ಭೀಷ್ಮರ ನಿರ್ಯಾಣ ಸಮಯ ದುಂದುಭಯಾದಿಗಳು 

ಅಮರ ಗಂಧರ್ವರು ವಾದಿಸಿ ಸಾಧುಗಳು 

ಭೀಷ್ಮರ ಶಶಂಸು ಮಾಡಿ ಆಕಾಶದಿಂದ 

ಪೂಮಳೆ ಸುರಿಯಿತು ಹರಿ ನಿಯಮನದಿಂದ (೪೦ 
ಸಂಪರ ಸಂಸ್ಕಾರ ಪೂರೈಸಿ ಧರ್ಮಸುತ 

ಸ್ವಲ್ಪಕಾಲ ಮುಹೂರ್ತವು ದುಃಖದಲಿ ಇದ್ದು 
ಇಭಾಹ್ವಯಪುರಿ ಶ್ರೀಕೃಷ್ಣ ಸಹ ಪೋಗಿ ಜ್ಯೇಷ್ಠ ಪಿತೃ 


ದಂಪತಿಗೆ ಶಾಂತಮಾತುಗಳ ಹೇಳಿದನು (೪೧॥ 


ರೈಸಿ 
ವು 


ಕೃಷ್ಣನು ಧರ್ಮಸುತ ಸಹ ಪೋಗುವ ಪೂರ್ವ 
ತುಷ್ಟ ಮುನಿಪುಂಗವರು ಕೃಷ್ಣನ್ನ ನೋಡಿ 
ಷ್ಠನ ರಹಸ್ಯ ನಾಮಗಳ ಸಂಕೀರ್ತಿಸಿ 


ಆನಂದ ಮನ ಪುಳಕದಿ ಪೋದರು ಸ್ವಸ್ಥಾನ 11೪೨1। 


ಎ೮೬ 


ದೃತರಾಷ್ಟ್ರ ಅನುಮತಿಸೆ ಕೃಷ್ಣನು ಅನುಮೋದಿಸಿ 

ಯುಧಿಷ್ಠಿರ ಹಿರಿಯರಿಂ ಬಂದ ರಾಜ್ಯವನ್ನ 

ಸದ್ಧರ್ಮದಲಿ ಆಳಿದನು ಕೌಶಲ್ಯದಿಂದ 

ಶಾಸ್ತ್ರೋಕ್ತ ಆಡಳಿತ ಧರ್ಮದಲಿ ಸಮರ್ಥ 11೪೩11 


1೭117091 1101117601 





ಶ್ರೀ ಹಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 48 


ಪೂರ್ಣಗುಣನಿಧಿ ಅನಘ ಜನ್ಮಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಶ ಮದ್ದಸ್ಥ ಶರಣು 

ವನಜಸಂಭವ ಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ'' ನಮೋ ! 
ನೀನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ ((೪೪॥| 


॥| ಇತಿ ಶ್ರೀಮದ್ಭಾಗವತಾಮೃತಸಾರ ನವಮೋಧ್ಕಾಯಃ ॥ 


ಅಥ ದಶಮೋಧ್ಯಾಯಃ . 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ | 

ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು `!!(ಪ॥ 


ನಿಶಮ್ಯ ಭೀಷ್ಮ್ಯೋಕ್ತಮಥಾಚ್ಯುತೋಕ್ತಂ 

ಪ್ರವೃತ್ತವಿಜ್ಞಾನ ವಿಧೂತ ವಿಭ್ರಮಃ 

ಶಶಾಸಗಾಮಿಂದ್ರ ಇವಾಜಿತಾಶ್ರಯಃ 

ಪ್ರಣಿಧ್ಯುಪಾತ್ರಮಾನುಜಾನುವರ್ತಿತಃ ೧ 


ಕೊರತೆ ಇಲ್ಲದೆ ಬೇಕಾದ ಮಳೆಪರ್ಜನ್ಶ್ಯ 

ಸುರಿಸಿ ಬೆಳೆ ಧಾನ್ಯಾದಿಗಳ ಭೂಮಿ ಈಯೆ 

ಕ್ಷೀರ ಬಹುಸುರಿಸಿದವು ಪುಷ್ಪಧೇನುಗಳು 

ಗಿರಿಸಿಂಧು ನದಿತರುಗಳ ಸಮೃದ್ಧಿ ಫಲಕೊಟ್ಟವು 11೨ 


ಆಧಿವ್ಯಾಧಿ ತಾಪತ್ರಯಾದಿ ಬಾಧೆಗಳಿಲ್ಲ 

ಜಂತು ಸರ್ವರೂ ಸುಕ್ಷೇಮದಿ ಇದ್ದರು 

ಮಾಧವಾನುಗ್ರಹದಿ ಅಜಾತಶತ್ರು 

ಯುಧಿಷ್ಟಿರನ ಆಡಳಿತ ಭದ್ರವಾಗಿತ್ತು ೩11 


1೭17041 11111601 


ಶ್ರೀ ಪುಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 49 
ಜು ಲ 


ಹಸ್ತಿನಾಪುರಿಯಲ್ಲಿ ಕೆಲವು ತಿಂಗಳು ಇದ್ದು 

ರಥವನೇರಿದ ಕೃಷ್ಣ ದ್ವಾರಕಾ ಪೋಗೆ 

ಬಂಧುಗಳು ಭಕ್ತರು ಸ್ವೀ ಪುರುಷರೆಲ್ಲರು 

ಮಾಧವನ ವಿರಹ ಕಾತರದಿ ಮುಳುಗಿದರು 11೪1 


ಮೃದಂಗ ಶಂಖಭೇರಿ ವೀಣಾಪಣವಾದಿಗಳು 

ದುಂಧುರ್ಯಾನಕ ಘಂಟಾದಿ ವಾದ್ಯಗಳು 

ಸಾಧ್ವಿ ಸ್ತ್ರೀಯರು ಪ್ರಾಸಾದ ಶಿಖರದಿ ನಿಂತು 

ಮಾಧವನ ಮೇಲೆ ಪುಷ್ಪ ಮಳೆಯ ಸುರಿಸಿದರು 11೫1 


ರತ್ನದಂಡ ಮುತ್ತುಗೊಂಚಲು ಶ್ವೇತ ಛತ್ರ 

ಎತ್ತಿಹಿಡಿದ ಅರ್ಜುನ ಕೃಷ್ಣನ ಮೇಲೆ 

ಉದ್ಧವ ಸಾತ್ಯಕಿ ಚಾಮರ ಬೀಸಿದರು 

ಮಧುಪತಿ ಶ್ರೀಕೃಷ್ಣ ರಾಜಿಸಿದ ರಥದಿ 11೬! 


ಉತ್ತಮ ಶ್ಲೋಕ ಹರಿ ಕೃಷ್ಣನ ಮನ ಬಿಟ್ಟು 

ಹಸ್ತಿನಾಪುರ ಸ್ತ್ರೀಯರು ಅನ್ಯೋನ್ಯ ಪರಸ್ಪರ 

ವೈದಿಕ ಮನೋಹರ ಮಾತಿಂದ ಕೊಂಡಾಡಿದರು 

ಅದ್ವಿತೀಯ ಪುರುಷ ಪುರಾತನನ ಮಹಿಮೆ 11೭.1 


ಅಪ್ರಸಿದ್ಧ ಗುಣತ್ವದಿ೦ ಅಪ್ರಾಕೃತರೂಪದಿಂ 

ಈ ಪುರುಷನು ಅನಾಮರೂಪನೆಂದೆನಿಸಿಕೊಂಬ 

.ರೂಪನಾಮಾತಕ ಪ್ರಪಂಚ ಸ್ವೇಚ್ಛದಿ ಪಡೆದ 

ಶ್ರೀಭೂವಸರ್ವನಿಯಮನಕರ್ತ ಸರ್ವಆಧಾರ 11೮! 


ಅನನ್ಯಮತಿ ಸಾಧು ವಿರಾಗಿ ಸೂರಿಪ್ರಾಪ್ಯನು 
ಕೃಷ್ಣನೇ ಪರಮೈಕ ಈಶ ಸ್ವಲೀಲೆಯಿಂ 
ಣ ಸ್ರ 0 
ತಾನೇ ಜಗತ್‌ ಸೃಷ್ಠಿ ಸಿತಿ ಲಯ ಮಾಡುವ 4 
ಪೂರ್ಣಕಾಮ ನಿರಪೇಕ್ಷಾ ಯೋಗ್ಯ ಫಲದಾತ ಕ 1೯1 


1೭1704! 11111001 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಎರಚಿತ ಕೃತಿ 50 


ತಮೋಗುಣಾಧಿಕ ಅಸುರ ಪ್ರಕೃತಿ ನೃಪರು 

ಧರ್ಮವಿರುದ್ದವಾಗಿ ಪ್ರಾಣಿ ಹಿ೦ಸಕರು 

ಕರ್ಮ ಚರಿಸುತ ತಮನ್ನ ಪೋಷಿಸಿಕೊಳ್ಳುವಾಗ 

ಸುಮನಸ ಸಾತ್ವಿಕರನ್ನ ಅನುಗ್ರಹಿಸುವ ಬ೦ದು ತೋರಿ ॥೧೦॥ 


ಧಾರಕತ್ವಾದಿ ಧರ್ಮರೂಪಹರಿ ಭೂಮಿಯು - 

ದ್ವರಿಸಿದನು ಮತ್ಸ್ಯ ವರಾಹನಾಗಿ ತೋರಿ 

ಕಾರ್ದಮನು ಐಶ್ವರ್ಯ ಪೂರ್ಣಭಗರೂಪನು 

ದುರ್ಜನರ ಅಳಿದು ಕಲ್ಕಿ ಸುಜನರಿಗೆ ಸುಖವಿತ್ತ 1೧೧೬! 


ಆನಂದ ರೂಪತ್ವದಿ ಸತ್ಯಂ ಕಲ್ಕಿಯು 

ಹನನ ಮಾಡಿ ತಾಮಸ ಕ್ರೂರಜನರನ್ನ 

ಕ್ಲೋಣಿಯಲಿ ಸತ್ಯಧರ್ಮರತ ಸಾತ್ರ್ತಿಕರಿಗೆ 

ಅನುಗ್ರಹಮಾಡಿದನು ಆನಂದಮಯನು 1೧೨॥! 


ಜ್ಞಾನ ರೂಪತ್ವದಿಂ ರತಂ ಎನಿಸುವ 

ಜ್ಞಾನಪ್ರವರ್ತಕನು ವ್ಯಾಸಾದಿರೂಪ 

ಕೃಷ್ಣನು ಅಧರ್ಮ ಪ್ರವರ್ತಕ ಜರಾಸುತನನ್ನ 

ಇನ್ನು ಅಂಧತಾಮಸರ ನಿಗ್ರಹಿಸಿದ (1) (1೧೩೬! 


ಯುಧಿಷ್ಠರಾದಿ ಸಾತ್ತಿಕರಿಗೆ ಅನುಗ್ರಹ 

ಮಾಧವ ಮಾಡಿದ ಕೃಷ್ಣಾವತಾರ ತೋರಿ 

ಇಂಥಾ ವಿಧ ಗುಣಸ್ವರೂಪ ರೂಪಗಳು ತೋರ್ವ ಹರಿ 

ಸಾತ್ವಿಕರಿಗೆ ಅನುಗ್ರಹಿಸೆ. ಯುಗ ಯುಗದಿ 1೧೪! 


ಏನೆಂಬೆ ಶ್ಲಾಘ್ಯುತ್ತಮ ಯುದುಕುಲವನ್ನ 

ಏನೆಂ೦ಬೆ ಪುಣ್ಯತಮ ಮಧುವನ ವ್ರಜವ 

ಮನೋಹರ ಸುಕೀರ್ತಿಮ್‌ನ್‌ ಪುರುಷೋತ್ತಮನು 

ಕೃಷ್ಣನು ಅವತರಿಸಿ ಅನುಗ್ರಹಿಸಿಹನು (೧೫ 


747-041 11೧71/೧707 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 51 


ಸ್ವರ್ಗದ ಯಶ್‌ ತಿರಸ್ಕರಿಸುತೆ ದ್ವಾರಕಾ 

ಈ ಕುವಲಯಕೆ ಪುಣ್ಯಯಶಸ್‌ ಕೊಡುತ್ತೆ 

ಶ್ರೀಕೃಷ್ಣಾನುಗ್ರಹಸ್ಮಿತಾವಲೋಕನವ 

ಭಕ್ತಿಯಿಂ ನಿತ್ಯ ನೋಡುತಿಹರು ದ್ವಾರಕಾವಾಸಿಗಳು 1೧೬ 


ಏನುಪುಣ್ಯಭಾಗಿಗಳೋ ಎಂಥಾ ಪೂಜಾಫಲವೋ 

ಕೃಷ್ಣನ ಕರ ಪಿಡಿದವರ ಸೌಭಾಗ್ಯ 

ಕೃಷ್ಣಾನುಗ್ರಹ ಅಮೃತ ಸವಿದವರು ವ್ರಜದ 

ವನಿತಾಮಣಿಗಳ ಭಾಗ್ಯ ಏನೆಂಬೆ 11೧೭1 


ಏನು ಧನ್ಕರೋ ರುಕ್ಮಿಣೀ ಜಾಂಬವತಿ ಇಂಥಾ _ 

ಕೃಷ್ಣನ ಅಷ್ಟಮಹಿಷೀಯರುಗಳು 

ಕೃಷ್ಣನು ನರಕನ್ನ ವಧೆಮಾಡಿ ಕರೆತಂದ ' 

ವನಿತಾ ರೂಪರು ಆಗ್ನೇಯರ ಭಾಗ್ಯ ಏನೆಂಬೆ ೧೮1 


ಯರು ಪರಸರ ಒಬ್ಬಳು ಮತ್ತೊಬ್ಬಳಿಗೆ 


ೀಯರಸ ಕೃಷ್ಣನ ಮಹಿಮೆ ಇನ್ನೂನು 
ಯಭಾಷ 


ಕೃಷ್ಣ 
ಣೂ 
ಯ ಕೃಪಾಪಾಂಗ ಬೀಸಿ ಹೊರಟ ಮುಂದಕ್ಕೆ 3 1೧೯1 


(ಐ (೫ (29 


ಮಾಡೆ ಕೃಷ್ಣ ನಗುಮುಖಮಾಡಿ 


ಟಕ 


ಕುರುಜಾಂಗಾಲ ಪಾಂಚಾಲ ದೇಶಾದಿಗಳ 

ಮಾರ್ಗ ಹೋಗಿ ಸೇರಿದ ಆನರ್ತವ 

ಪುರಿಜನರ ವಿಷಾದವ ಶಮನಮಾಡುವ ತೆರದಿ 

ಶ್ರೀಕೃಷ್ಣ ತನ್ನ ಶ೦ಖಧ್ವನಿಯ ಹೊರಡಿಸಿದ ॥1೨೦॥ 


ಸ್ಫುರದ್ಧವಳ ದರ ಶ್ರೇಷ್ಠ ಆ ಪಾಂಚಜನ್ಯವು 
ಶ್ರೀಕೃಷ್ಣನ ಅಧರೋಷ್ಟದಿಂ ಕೆಂಪು ಹೊಳೆದು 
ಹೊರಡಿಸಿದ ಧ್ವನಿ ಕೇಳಿ ಪ್ರಜೆಗಳೋಡಿ ಬ೦ದರು 
ಪರಿಪಾಲಕ ಕೃಷ್ಣನ್ನ ನೋಡ ಲಾಲಸರು 11೨೧ 


70704! 11೧1೧07 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 52 


ನಿತ್ಯದಾ ನಿಜ ಲಾಭ ಸ್ವತಃ ಲಭ್ಯ ಪೂರ್ಣಕಾಮ 

ಆತ್ಮಾರಾಮನು ಕೃಷ್ಣನಿಗೆ ಕಾಣಿಕೆ 

ಮುಂತಾದ ಪೂಜಾಸಾಧನಗಳನ್ನರ್ಪಿಸಿದರು 
ಅತಿ ಹರುಷ ವಿಕಸಿತ ಮುಖ ವಿಲಾಸದಿ೦ಂದ 11೨.೨॥| 


ಸೂರ್ಯನಿಗೆ ದೀಪವ ಹಚ್ಚಿ ಅರ್ಪಿಸುವಂತೆ 

ಶ್ರೀಯಃಪತಿ ಸೌಭಾಗ್ಯನಿಧಿ ಕೃಷ್ಣನಿಗೆ 

ದಿವ್ಯ ಪೂಜಾದ್ರವ್ಯ ಅರ್ಪಿಸಿದರು 

ಪ್ರಿಯಮನದಿ ಸ್ಮುತಿಸಿದರು ಪರಮಾದರದಿ 1೨೩! 


ಹೇ ನಾಥ ನಿನ್ನಯ ಪಂಕಜಾಂಫ್ರಿಯಲಿ ಸದಾ 

ಸನ್ನತರಾಗಿ ಇರುವವರು ನಾವು 

ನಿನ್ನ ಪಾದಾಬ್ಬವು ಚತುರ್ಮುಖ ಶಂಕರ 

ಇಂದ್ರಾದಿ ದೇವರಿ0೦ ವಂ೦ದಿತವಾಗಿರುವುದು 11೨೪॥! 


ಜೇತನ ರಾಶಿಯಲಿಪ್ಪ ಮೋಕ್ಷೇಚ್ಛೆಯುಳ್ಳ 

ಭಕ್ತರಿಗೆ ಉತ್ತಮಾಶ್ರಯನು ನೀನು 

ಪದ್ಮಜಗೆ ಪ್ರಭು ಭಕ್ತಜನಕೆ ಪ್ರಭು ಕಾಲೇಶ 

ತ್ವತ್ಪಾದ ರತರಿಗೆ ಇಲ್ಲ ಷಡೂರ್ಮಿ (1೨೫1 


ಭವಾಯನಸ್ವಂ ಭವ ವಿಶ್ವ ಭಾವನ 

ತ್ವಮೇವ ಮಾತಾತ್ಮ ಸುಹ್ಛತ್ಪತಿಃ ಪಿತಾ 

ತ್ವಂ ಸದ್ಗುರುರ್ನಃ ಪರಮಂ ಚ ದೈವತಂ 
ಯಸ್ಕಾನುವೃತ್ಯಾ ಕೃತಿನೋ ಬಭೂವಿಮ 11೨೬ 


ಭಕ್ತಿ ಉಕ್ಕುತ ಇನ್ನು ಬಹುವಾಗಿ ಸ್ತುತಿಸಿದರು 

ಭಕ್ತ ಪ್ರಜೆಗಳು ವಂದಿ ಮಾಗಧಾದಿಗಳು 

ಭಕ್ತವತ್ಸಲ ಕೃಷ್ಣ ಬೀರಿ ಅನುಗ್ರಹ ದೃಷ್ಟಿ 

ಹೋದನು ಪುರಿಯೊಳು ವೈಭವದಿಂದ ಕ 11೨೭1 


_ 1₹11'051 11೮11701 


ಶ್ರೀ ಹಸನ್ನ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 53 


ಪಾತಾಳ ನಾಗಲೋಕ ಭೋಗವತಿ ಪುರಿಯು 

ಸದಾ ನಾಗರಿಂ ರಕ್ಷಿಸಲ್ಪಡುವ ತೆರದಿ 

ಮಧುಭೋಜದಾಶಾರ್ಹ ಕುಕುರಾಂಧಕ ವೃಷ್ಟಿ 

ಇಂಥಾ ಬಲಿಷ್ಠರಿಂ ರಕ್ಷಿತವು ದ್ವಾರಕಾ 11೨೮1 


ನ್ಯಗ್ರೋಧ ಅಶ್ವತ್ಥ ಮೊದಲಾದವುಗಳು 

ಮರಗಳು ಪುಣ್ಯದ ಫಲದವು ಅಲ್ಲಿ 

ಅರವಿಂದ ಕುಮುದಾದಿ ಸುಮನ ಪುಷ್ಕರಣಿಗಳು 

ತರು ಲತಾ ಪುಷ್ಪ ಉದ್ಯಾನವನಗಳ್‌ 11೨೯॥ 


ದ್ವಾರ ಗೋಪುರ ಬೀದಿ ಮಾರ್ಗದಿ ತೋರಣಗಳು 

ಚಿತ್ರದ್ವಜಗಳು ಪತಾಕಗಳು ಎಲ್ಲೂ 

ಶ್ರೀಕೃಷ್ಣ ಬರುವಂಥ ಬೀದಿ ಚೌಕಿಗಳು 

. ಮಾರ್ಗ ಪೂ ಫಲಾಕ್ಟತಾ ಗಂಧಜಲ ಸಿಕ್ತ 11೩೦! 


ಮನೆಗಳಲಿ ದ್ವಾರದ್ದಾರದಿ ಫಲಾಕ್ಷತೆ ಪುಷ್ಪ 

ಪೂರ್ಣಕುಂ೦ಭಾದಿಗಳು ಇಕ್ಷು ದಧಿಯು 

ಶ್ರೇಣಿ ಶ್ರೇಣಿ ಧೂಪ ದೀಪ ಅಲಂಕಾರಗಳು 

ಏನೆಂಬೆ ಈ ಭಕ್ತ ಜನರ ಉತ್ಸಾಹ (1೩೧1! 


ಶತ ಸಹಯಾನದಲಿ ನರ್ತಕ ಶ್ರೇಷ್ಠರು 

ಕಾಂತಿಯುಕ್ತ ಕರ್ಣ ಕುಂಡಲದಿ ಶೋಭಿಸುತ 

ಭಕ್ತಿ ಉತ್ಸಾಹದಿ ಪುರಜನರ ಮಧ್ಯ 

ಬಂದರು ಶ್ರೀಕೃಷ್ಣದರ್ಶನಕಾಗಿ (॥೩.೨॥ 


ಶ್ರೀಶ ಕೃಷ್ಣ ಬರುವುದು ಕೇಳಿ ಮಹಂತರು 

ವಸುದೇವ ಅಕ್ರೂರ ಉಗ್ರಸೇನ 

ಭಾಸುರ ವಿಕ್ರಮ ರಾಮ ಪ್ರದ್ಯುಮ್ನ ಚಾರುದೇಷ್ಣಾ 

ಭೂಸುರರ ಒಡಗೂಡಿ ಸಾಂಬಾದಿಗಳು 11೩೩! 


10೭11104! 1101101 


ಶ್ರೀ ಪು್ರಸನ್ಹ ಶ್ರೀನಿವಾಸದಾಸಾರ್ಯ ವಎರಚಿತ ಕೃತಿ 54 


ಮೌಕ್ತಿಕ ಚತು ವಾರಣೇಂದ್ರ ಪುರಸ್ಕೃತ್ಯ 
ವೇದಘೋಷ ಶಂಖಾದಿ ಮ೦ಗಳ ವಾದ್ಯಗಳು 
ರಥಗಳಲಿ ಏರಿ ಶ್ರೀಕೃಷ್ಣನ್ನ ಎದುರ್ಗೊಂಡು 


ಮುದದಿಂದ ಹೋದರು ಸುಸ್ವಾಗತ ನೀಡಿ 11೩೪1 


ಅಭಿನಯದಿ ಶೃಂಗಾರಾದ್ಯನುಕರಣಕರ ನಟರು 

ಶುಭಗೀತ ವಾದ್ಯನನುಸರಿಪ ನರ್ತಕರು 

ಗಂಭೀರ ಷಡ್ಜಾದಿ ಕುಶಲರು ಗಂಧರ್ವರು 

ಸೌಭಾಗ್ಯ ಮಂಗಳ ಪಾಠಕ ಬಂದಿಗಳು 11೩೫1 


ಪುರಾಣಾದ್ಯನುಸಾರಿ ಸ್ತಾವಕ ಸೂತರು 

ಪರಾಕ್ರಮಾಂ೦ಕಿತ ಸ್ತುತಿಮಾಳ್ಟ ಮಾಗಧರು 

ಶ್ರೀಕೃಷ್ಣ ಉತ್ತಮ ಶ್ಲೋಕನ ಚರಿತೆಗಳ 

ಉರುಗಾಯನವ ಮಾಡಿದರು ಭಕ್ತಿಯಿಂದ 11೩೬1 


ಹಿರಿಯರಿಗು ವಿಪ್ರರಿಗು ಸ್ವಾಗತವ ಮಾಡಿದ 

ಪೌರಜನ ಸರ್ವರಿಗೂ ಯಥಾಯೋಗ್ಯವಾಗಿ 

ಶ್ರೀಕೃಷ್ಣ ಭಗವಂತ ಪ್ರತಿಮನ್ನಣೆ ಮಾಡಿ 

ಪುರಿ ರಾಜ ಬೀದಿಯೋಳ್‌ ಪ್ರವೇಶಮಾಡಿದನು '` 1೩೭! 


ಕುಲಸ್ತ್ರೀಯರು ಮನೆಯ ಮೇಲ್‌ ನಿ೦ತು ನೋಡಿದರು 

ಮಾರೋಲ ಕೃಷ್ಣದರ್ಶನ ಮಹೋತ್ಸವವು ಎಂದು 

ಶೀಲತಮ ಭಾವದಲಿ ಶ್ರೀನಿಧಿ ಅಚ್ಕುತನ್ನ 

ಬಲು ಭಾಗ್ಯವಂತರು ದ್ವಾರಕಾವಾಸಿಗಳು 11೩೮1 


ಶ್ರೀನಿವಾಸ ಕೃಷ್ಣ ಅಚ್ಯುತನ ದರ್ಶನ ನಿತ್ಯ 
ಪುನಃ ಪುನಃ ಮಾಡಿದರೂ ದ್ವಾರಕಾವಾಸಿಗಳು 
ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ನೋಡಿದ್ದು ಸಾಲದೆಂದು 
ಷ್ಠನ್ನ ನೋಡಿದರು ಪ್ರೇಮಪ್ರವಹಿಸುತ . 11೩೯! 


1೭1704! 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 55 


ಶ್ರೀನಿವಾಸ ಕೃಷ್ಣನ ಮುಖ ಪದಲಖಾವಣ್ಯ ' 

ಪಾನಪಾತ್ರವು ಬಾಹುಗಳು ಲೋಕಪಾಲಕರ ಬಲ 

ಸ್ಥಾನವು ಪದಾಂಬುಜ ಬ್ರಹ್ಮಾದಿಗಳ ಆಶ್ರಯವು 

ವನಜಭವಾದಿಗಳು ಸಾರಗ್ರಾಹಿಗಳು ॥೪೦॥॥ 


ಮಧ್ಯಾಹ್ನ ಸೂರ್ಯನವೋಲ್‌ ಶ್ವೇತ ಛತ್ರವು 

ಇಂದುನಿಭ ಚಾಮರ ಇಂದ್ರ ಚಾಪದಂತೆ ಮಾಲಾ 

ವಿದ್ಯುದಂದದಿ ಪೀತ ವಸ್ತ್ರ ಶೋಭಿಸುತಿರೆ 

ಮಂದಮೇಘದಂದದಿ ಬೆಳಗಿದ ಶ್ರೀಕೃಷ್ಣ 1೪೧೬ 


ದೇವಕಿ ವಸುದೇವ ಗೃಹದೊಳು ಹೋಗಿ 

ದೇವಕ್ಕಾದಿ ಮಾತೆಯರ ವಂದಿಸಿದನು 

ದೇವಕ್ಕಾದಿ ಮಾತೃಗಳು ಸುತ ಶ್ರೀಕೃಷ್ಣನ್ನ 

ಪುತ್ರವಾತ್ಸಲ್ಯದಿ ಬಿಗಿದಪ್ಪಿಕೊಂಡರು' 11೪೨! 


ಮಾತೆಯರು ಶಿಶು ಸ್ನೇಹದಿ0 ಪಯ ಸದಿಸುತ್ತ 

ಮುದಾಶ್ರು ಎರದರು ಮಿಗೆ ಹರುಷದಿಂದ 

ಮಾಧವನು ತರುವಾಯ ಸ್ವಭವನಕೆ ಹೋದ 

ಸತಿಯರು ಆನಂದ ಉಕ್ಕುತ ನೋಡಿದರು ಜಿ 11೪೩ಟ 


ಹದಿನಾರು ಸಾವಿರ ನೂರೆಂಟು ಪತ್ನಿಯರ 

ಮಂದಿರಗಳು ಪೃಥಕ್‌ ಪೃಥಕ್‌ ಮಣಿ ಮಂಡಿತವು 

ಮುದದಿ೦ದ ಕೃಷ್ಣಾಗಮನ ನೋಡಿ ಎದ್ದು 

ಭಕ್ತಿಯಿಂ ಆಲಿಂಗಿಸಿದರು ಮುದಾಶ್ರು ಸುರಿಸಿ ((೪೪॥| 


ಪೂರ್ಣಗುಣನಿಧಿ ಅನಘ ಜನ್ಮಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಯ ಮಧ್ವಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ” ನಮೋ 

ನೀ ನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ 11೪೫1 


॥॥ ಇತಿ ಶ್ರೀಮದ್ಭಾಗವತಾಮೃತಸಾರ ದಶಮೋದಧ್ಯಾಯಃ ॥ 


ಯ 


1೭117051 1101111701 





ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 56 


ಅಥ ಏಕಾದಶಾಧ್ಕ್ಮಾಯಃ 


ಪಿ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

` ಬ್ರಹ್ಮ ಶಿವ ಶಕ್ರಾದಿ ಸರ್ವಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು (!ಪ1 


ಶ್ರೀಕೃಷ್ಣ ಪಾದಾಬ್ಜ ಸೇವಾಪ್ರಸಾದದಿಂ 

ಲೋಕವಿಷಯಾಭಿಮಾನವಿಲ್ಲದಲೇ 

ಅಕುಟಿಲ ಯುಧಿಷ್ಠಿರ ರಾಜನು ಪ್ರಜೆಗಳ 

ಶ್ರೀಕೃಷ್ಣಾನುಗ್ರಹದಿ ಪಾಲಿಸಿದ ಪಿತೃವತ್‌ ೬... "ಟ೧ಟ 


ಅಶ್ವತ್ಥಾಮರಿಂ ಬಂದ ಬ್ರಹ್ಮಾಸ್ತದ 

ಥಿ ಅತು 

ಅಸಹ್ಯತೇಜಸ್ಸಲಿ ದಹ್ಮನಾದ 

ಉತ್ತರಾ ಗರ್ಭಗತ ವೀರ ಶಿಶು 

ಅಸಾಧಾರಣ ಪುರುಷನ್ನ ಕಂಡನು ಅಲ್ಲಿ 11೨॥ 


ಲೋಕವಿಲಕ್ಷಣ ರೂಪನು ಆ ಪುರೂಷ 

ಅಂಗುಷ್ಠ ಮಾತ್ರ ಅಚ್ಯುತ ವ್ಯಕ್ತನಾದ 

ಅಕಳಂಕ ಸ್ಫುರತ್ಪುರುಟ ಕಿರೀಟತಟಿದಂದದಿ ಪೊಳೆವ 

ಪಿಶಂಗ ವಾಸಸ ಶ್ಕಾಮ ಸುಂದರಾಂಗ 11೩! 


ಬಲತೇಜೋಜ್ವಲ ದೀರ್ಫ್ಥಬಾಹುಗಳು ನಾಲ್ಕು 

ಸುಲೋಹಿತಾಕ್ಸ ಅಪರಂಜಿ ಕುಂಡಲಗಳು 

ಪೊಳೆವ ಗದೆ ಚಕ್ರಾಕಾರದಿ ಪರಿಭ್ರಮಿಸಿ 

ಸುಳಿಸುಳಿದು ಸುತ್ತಿದನು ಗರ್ಭಸ್ಥ ಶಿಶುವ _..1೪॥ 


ಗಗನದಿ ಸುತ್ತುವ ಸೂರ್ಯ ಹಿಮಕಳೆವಂತೆ 

ರುಗಿರುಗಿಪ ಗದೆಯನ್ನ ಶ್ರೀಕೃಷ್ಣ ' 

ಮಗುವ ಸುಡಲಿಕೆ ಬಂದ ಬ್ರಹ್ಮಾಸ್ತವು ಶಾಂತ- 

ವಾಗಿ ಹೋಗುವಂತೆ ಮಾಡಿದನು ತೀವ್ರ 11೫11 


1297:091 ಗ1/071ಗಿ?07' 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚತ ಕೃತಿ 57 


ಹತ್ತೇ ತಿಂಗಳು ಆದ ಗರ್ಭಸ್ಥ ಮಗುವು 

ಗದಾಪಾಣಿ ರಕ್ಬಕನ್ನ ನೋಡಿತು ಯಾರೆಂದು 

ಭದ್ರದ ಅಚ್ಯುತ ಭಗವಂತ ವಿಭು ಗದಿ 

ಅಂ೦ತರ್ಧಾನನಾದ ಶಿಶು ನೋಡುತಲಿರಲು 1೬1! 


ಗಂಡುಕೂಸು ಅನುಕೂಲ ಗ್ರಹೋದಯದಿ ಹುಟ್ಟಿತು 

ಪಾಂಡವ ವಂಶಧರ ಪಾಂಡುರಿವ ಓಜಸ್ವಿ 

ಪಂಡಿತೋತ್ತಮ ಧೌಮ್ಯ ಕೃಪಾದಿಗಳಿಂದ 

ಮಾಡಿಸಿದ ಜಾತಕರ್ಮ ಯುಧಿಷ್ಠಿರ ರಾಜ 11೭1! 


ಶುಭಲಗ್ನ ಜಾತ ಮಗುವಿಗೆ ಮ೦ಗಳವಾಗೆ 

ವಿಪ್ರೋತ್ತಮರಿಗೆ ಯುಕ್ತ ಸಮಯದಲಿ 

ಹೇಮ ಭೂಮಿ ಗ್ರಾಮಾದಿ ದಾನಮಾಡಿದ ರಾಜ 
ಶುಭ ಮಂಗಳಕಾರ್ಯ ವಿಪ್ರರು ಮಾಡಿದರು 11೮11 


ಜಾತಸೂತಕವಿಲ್ಲ ನಾಳ ಕೊಯ್ಯುವ ಪೂರ್ವ 

ಜಾತ ಅಶೌಚವು ನಾಳ ಕೊಯ್ದ ಮೇಲೆ 

ಪುತ್ರ ಹುಟ್ಟಿ ನಾಳಕೊಯ್ಯಲು ಪೂರ್ವದಲಿ 

ದತ್ತದಾನಗಳು ಅಕ್ಷಯವಾಗುವುವು 11೯! 


ವಿಷ್ಣು ರಕ್ಷಿಸಿಕೊಟ್ಟ ಮಗು ಇದು ಆದುದರಿಂ 

ವಿಷ್ಣುರಾತ ಎಂದು ವಿಖ್ಯಾತನಾಗುವ 

ಏನೂ ಸಂದೇಹವಿಲ್ಲ ಮಹಾಭಾಗವತ ಮಹಾನ್‌ 

ಎನಿಸುವ ಈ ಮಗು ಎಂದರು ಬ್ರಾಹ್ಮಣರು 1೧೦೬ 


ಯುಧಿಷ್ಠಿರ ಪ್ರಶ್ನೆಮಾಡೆ ಬ್ರಾಹ್ಮಣರು ಹೇಳಿದರು 

ಸದೃಷ್ಟಾಂತದಿ ಮಗುವ ಯಶಸ್‌ ಪ್ರಭಾವ 

ಈ ದೃಷ್ಟಾಂತಗಳಲಿ ಸರ್ವಸಾಮ್ಯ ಇಲ್ಲವು 

ಯಥಾಯೋಗ್ಯ ಸಾದೃಶ್ಯ ಎ೦ದು ತಿಳಿಯುವುದು !೧೧೬ಟಟ 


1₹೭11'606/ ಗೇ? 





ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 58 


ಮನುಪುತ್ರ ಇಕ್ಷ್ವಾಕು ದಾಶರಥಿ ಶಿಬಿ ಭರತ 

ಧನುರ್ಧರಾರ್ಜುನರು ಇವರು ಅಗ್ನಿ ಸಿಂಧು 

ಘನ್ನ ಮೃಗರಾಜ ಹಿಮವಾನ್‌ ಮಾತಾಪಿತ ಭೂಮಿ 

ವನಜಭವ ಶಿವ ವಿಷ್ಣು ಕೃಷ್ಣನಂತೇ 1೧೨ 


ಹಿತದಿ ಪ್ರಜಾಪಾಲಕತ್ವ ಬ್ರಹ್ಮಣ್ಯತ್ವವು 

ಸತ್ಯಸಂಧತ್ವ ಶರಣಾಶ್ರಯತ್ವ ಯಶಸ್ಸು 

ಯುದ್ಧ ಕೋಶಲತ್ವ ಪರಾಕ್ರಮತ್ವ ವೀರ್ಯತ್ವ 

ದುಸ್ತರತ್ವ ಹಿತತಿತಿಕ್ಸ ಸಹಿಷ್ಣುತ್ವ 11೧೩1! 
ಸಾಮಂಜಸ್ಯ ಪ್ರಸನ್ನತಾ ಸರ್ವಾಶ್ರಯತ್ಹವು 

ಸುಮಹಿಮೆ ಸರ್ವ ಸದ್ಗುಣತ್ವ 

ಈ ಮಗು ಇಂಥವುಗಳಿಂದ ಶೋಭಿಸುವ 

ಈ ಮೊದಲು ಹೇಳಿದ ದೃಷ್ಟಾಂತಗಳ೦ತೆ 1೧೪! 


ಔದಾರ್ಯದಲಿ ರಂತಿದೇವನ ತೆರದಿ 

ಯಯಾತಿಯಂತೆ ಧಾರ್ಮಿಕತ್ವದಲ್ಲಿ 

ಧೃತಿಯಲ್ಲಿ ಬಲಿಯಂತೆ ಕೃಷ್ಣ ಉದ್ಭಕ್ತಿಯಲಿ 

ಖ್ಯಾತ ಪ್ರಹ್ಲಾದನ ತೆರದಿ ಇರುವ 1೧೫ 


ಅಶ್ವಮೇಧ ಯಾಗಗಳ ಮಾಡುವ ವೃದ್ಧರ 

ವಿಶ್ವಾಸದಿಂದಲಿ ಆದರಿಸುವ 

ಅಶಾಸ್ತ್ರೀಯಮಾರ್ಗ ಚರಿಸುವರ ಶಾಸಕನಾಗಿ 

ವಸುಧೆಯಲಿ ಧರ್ಮನೆಲೆಸುವ ನಿಗ್ರಹಿಸಿ ಕಲಿಯ ॥೧೬ಟ 


ಭೂದೇವ ಪ್ರೇರಿತ ತಕ್ಷಕ ಸರ್ಪನಿಂದ 

ಮೃತ್ಯುವೆಂದರಿತು ಪುತ್ರಾದಿಗಳ ಸಂಗ 

ಸಂತ್ಯಜಿಸಿ ಹರಿಪಾದಾಶ್ರಿತನಾಗಿ 

ವೇದವ್ಯಾಸ ಪುತ್ರನಿಂ ಶ್ರೀವ್ಯಾಸಸೂನು ಶುಕರ ಉಪದೇಶ ಕೊಂಬ 1೧೭ಟ! 


1೭11704! 1111101 


ಶ್ರೀ ಪುಸನ್ದ ಶ್ರೀನಿವಾಸದಾಸಾರ್ಯ ವರಚಿತ ಕೃತಿ 59 


ಶ್ರೀವ್ಯಾಸಸೂನು ಶುಕರಲ್ಲಿ ಪರಮಾದರದಿ 
ಜಿಜ್ಞಾಸಮಾಡಿ ಪರಮಾತ್ನ ತತ್ತವನ್ನ 
ನ್ನ ಲ ಅರ್‌ 
ಭಯರಹಿತ ಸ್ವರೂಪಾನಂ೦ದಾವಿರ್ಭಾವ ಲಕ್ಷಣ ಮೋಕ್ಷ 
ತಾ ಯೈದೆ ಶರೀರ ತ್ಯಜಿಸುವ ಗಂಗಾದಡದಿ (೧೮॥ 


ಪರೀಕ್ಷಿತ್ತು ಎಂದು ಲೋಕ ಪ್ರಖ್ಯಾತನಾಗುವ 

ಈ ರೀತಿ ಜಾತಕ ಕೋವಿದರು ಹೇಳಿದರು 

ಪರೀಕ್ಷಿತ್ತು ಶುಕ್ಲಪಕ್ಷ ಚಂದ್ರನಂತೆ ಬೆಳೆದ 

ಧರ್ಮರಾಜಾದಿ ಹಿರಿಯರ ಪಾಲನೆಯಿಂದ ೧೯ 


ಜ್ಞಾತಿಗಳ ಭೀಷ್ಮಾದಿಗಳ' ವಧ ನಿಮಿತ್ತ 

ಬಂದ ಪಾಪ ಪರಿಹರಿಸೆ ಅಶ್ವಮೇಧಯಾಗ 

ಗೈದ ಯುಧಿಷ್ಠರ ಕೃಷ್ಣಾನು ಪ್ರೇರಣದಿ 

ಉತ್ತರ ದಿಶಿಯಿಂದ ತರಿಸಿದ ಧನವ 6 11೨೦1 


ಉತ್ತರ ದಿಶಿಯಲ್ಲಿ ಮರುತ್ತಿಂದ ಸ್ಥಾಪಿತ 

ಆ ಧನ ಬಹಳವು ಯಜ್ಞ ನಿಷ್ಠ 

ಭ್ರಾತರುಗಳು ಆ ಧನವ ತಂದರು 

ಯುಧಿಷ್ಠಿರ ಮಾಡಿದ ಮೂರು ಅಶ್ವಮೇಧ 11೨೧1 


ಹರಿಪ್ರೀತಿಕರ ಮೂರು ಅಶ್ವಮೇಧಯಾಗಗಳ 

ಹರಿಕೃಷ್ಣ ವಿಪ್ರರ ಸಹ ಮಾಡಿಸಿ ತಾನು 

ದ್ವಾರಕಾಯೈದಿದ ಧರ್ಮರಾಜಾದಿಗಳ ಅನುಜ್ಞ ಎ 

ದಿಂದ ಯಾದವರು ಅರ್ಜುನನ ಒಡಗೂಡಿ 11೨೨! 


ಪೂರ್ಣಗುಣನಿಧಿ ಅನಘ ಜನ್ಮಾದಿಕರ್ತ ಅಜ 

ಅಮ್ನಾಯೋದಿತ ಪ್ರಾಪ್ಯ ಮದ್ವಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ'' ನಮೋ 

ನೀ ನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ 11೨೩ 


11 ಇತಿ ಶ್ರೀಮದ್ಭಾಗವತಾಮೃತಸಾರ ಏಕಾದಶೋಧ್ಯ್ಕಾಯಃ ॥ 


1೭117091 11111701 





ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 60 


ಅಥ ದ್ವಾದಶೋಧ್ಯ್ಮಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ' 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹಶಿವ ಶಕ್ರಾದಿ ಸರ್ವಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು !![ಪ॥| 


ಪರಮಾತ್ಮ ವಿಷಯಕ ಜ್ಞಾನ ಸ್ವರ್ಗನರಕಾದಿ ವಿಷಯ 

ಅರಿತು ಸತ್ತತ್ವ ಜ್ಞಾನಿ ಮೈತ್ರೇಯರಿಂದ 

ಚರಿಸಿ ತೀರ್ಥಯಾತ್ರೆಯ ಹಸ್ತಿನಪುರಿಗೆ 

ತಿರುಗಿ ಬಂದನು ಬಂಧುಗಳ ಬಳಿ ವಿದುರ 1೧! 


ತತ್ವಜ್ಞಾನ ಫಲವಾಗಿ ಹುಟ್ಟಿತು ವಿದುರನಿಗೆ 

ಪ್ರಧಾನವಾಗಿ ಭಕ್ತಿ ಗೋವಿ೦ದನಲ್ಲಿ 

ಅಂಥಾ ಮಹಾಭಕ್ತ ಯಾತ್ರಾ ಮಾಡಿ ಬರಲು 

ಬಂಧುಗಳು ಕಂಡು ಸಂತೋಷ ಹೊಂದಿದರು 11೨1! 


ಭಕ್ತಿಮಾನ್‌ ವಿದುರನು ವಿಶ್ರಾಂತನಾಗಿ 

ಹಿತ ಆಸನದಲ್ಲಿ ಕುಳಿತಿರಲು ಆಗ 

ಯುಧಿಷ್ಠಿರ ವಿನಯದಿ ವಿದುರನಿಗೆ ಹೇಳಿದ 

ಎಂತೆಂಥ ವಿಧದಿ ಎಮ್ಮ ರಕ್ಷಣೆ ಮಾಡಿಹಿರಿ 11೩1! 


ನಿಮ್ಮ ಪಕ್ಷಭಾಯೆಯಲಿ ರಕ್ಷಿತರಾಗಿಹೆವು 

ಅಮ್ಮಮ್ಮ ವಿಷ ಅಗ್ನಿ ಮೊದಲಾದುವಗಳಿಂ 

ಎಮನ್ನ ಮಾತೃ ಸಹ ರಕ್ಷಿಸಿರುವಿರಿ ನೀವು 

ರಮೆಯರಸ ಭಕ್ತ ಭಾಗವತರು ನೀವು 11೪1! 


ಸ್ವಾತಸ್ಪ್ರ ಹರಿ ಗದಾಧರನಿಂ ಭಾಗವತರು 

ತೀರ್ಥ ಭೂತರಾಗಿರುವರು ಹೇ ಪ್ರಭೋ 

ತೀರ್ಥಗಳ ತೀರ್ಥ ಮಾಡುವರು ಭಾಗವತರು 

ಆತ್ಮ ಶುದ್ಧಿ ಅಪೇಕ್ಷೆಯ ಹೋಗರು ತೀರ್ಥಗಳ್ಗೆ 11೫ 


1೭11704! 1111101 


ಶ್ರೀ ಪ್ರಸನ್ದ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 61 


ಶ್ರೀಕೃಷ್ಠಾರಾಧಕ ಯಾದವರು ಬಾಂಧವರು 

ಸುಹೃತ್ತುಗಳು ದ್ವಾರಕೆಯಲಿ ಕ್ಷೇಮವಾ ? 

ಈ ರೀತಿ ಧರ್ಮಸುತ ಪ್ರಶ್ನೆ ಮಾಡಲು ವಿದುರ 

ಅರುಹಿದ ಸರ್ವವ ಯಾದವರ ಕ್ಟಯ ಬಿಟ್ಟು 11೬1! 


ಧೃತರಾಷ್ಟ್ರನಿಗೆ ಸುಖಲಕ್ಷಣ ಶ್ರೇಯಸ್ಸೊದಗೆ 

ಮತ್ತು ಮತ್ತೆಲ್ಲರ ಪ್ರೀತಿ ತೋಷಕ್ಕು 

ಹಸ್ತಿನ ಪುರಿಯಲ್ಲಿ ಕಿಂಚಿತ್‌ ಕಾಲನಿಂತನು 

ವಿದುರ ಧೃತರಾಷ್ಟ್ರನ ಅನುಜ ಹರಿಭಕ್ತ 11೭1 


ಇಂಥಾ ಭಗವದ್ಭಕ್ಕಿ ಜ್ಞಾನಾದಿಗಳುಳ್ಳ 

ವಿದುರ ದೇವತೆಗಳಲ್ಲಿ ಯಾರ ಅವತಾರ 

ಎಂದರೆ ಯಮನು ಮುನಿಶಾಪದಿಂ ಶತ ವರ್ಷ 

ಶೂದ್ರತ್ವ ಹೊಂದಿದ ವಿದುರನಾದ | 11೮॥! 


ಆ ಮುನಿಯು ಮಾಂಡವ್ಯ ಖಷಿ ಮಹಾತಪಸ್ವಿಯು 

ಸಮಾಧಿಯಲಿರೆ ರಾಜಭಟರು ಚೋರರನ್ನ 

ಹಿಮೆಟ್ಟಿ ಬಂದು ಆ ಚೋರರ ಗುಂಪವರು 

ಈ ಮುನಿಯೆಂದು ಹಿಡಿದರು ಅಜ್ಞಾನದಿಂದ 1೯1 


ಹಿಡಿಕೊಂಡು ರಾಜನಲಿ ಹೋಗೆ ಆರಾಜನು 

ಮಾಂಡವ್ಯಮುನಿಯನ್ನ ಶೂಲದಿ ಹಾಕಿದನು 

ದೃಢತಪಸ್ವಿಯು ಆರೋಪಿತ ಶೂಲಸಹ 

ಮಾಡಿದರು ತಪಶ್ಚರ್ಯ ಬಾಧೆ ಲೆಕ್ಕಿಸದೆ 1೧೦ 


ಜಾಜ್ವಲ್ಯ ಮಾನದಿ ಖಷಿ ಇದ್ದದ್ದು ಕಂಡು 

ಪ್ರಜೆಗಳು ಶೂಲಸ್ಥ ಮುನಿಯ ಪ್ರಭಾವ 

ರಾಜನಿಗೆ ಹೇಳೆ ಪಶ್ಚಾತ್ತಾಪದಿ ಕ್ಷಮೆ ಬೇಡಿ 

ರಾಜ ಬಿಡುಗಡೆ ಮಾಡಿ ಪೂಜಿಸಿದ ಮುನಿಯ 1೧೧ 


1೭17045! 11111001 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 62 


ಯಾಕೆ ಭವಿಸಿತು ಈ ಶೂಲಾರೋಪಣ ಎಂದು 

ಪ್ರಕುಪಿತ್‌ ಮಾಂಡವ್ಯ ಯಮದೇವರಲ್ಲಿ 

ಹೋಗಿ ಕೇಳೆ ಯಮ ಬಾಲ್ಕದಲಿ ಚುಚ್ಚುದಿರಿ ನೀವು 

ಮಕ್ಷಿಕಾವನ್ನ ತದ್ದೋಷದಿಂದ ಇದು ಎಂದ 11೧೨೬ 


ಯುಧಿಷ್ಠಿರ ಸಂತೋಷದಲಿ ಲೋಕಪಾಲರ ನಿಭ 

ಬ್ರಾತರ ಸಹ ಮುದ್ದು ಪರೀಕ್ಷಿತನ್ನ ನೋಡುತ್ತ 

ಲಬ್ಧ ರಾಜ್ಯ ಪರಿಪಾಲನಾದಿ ಕರ್ಮಗಳಲ್ಲಿ 

ಮುದದಿ ರತನಾಗಲು ಜರುಗಿತು ಕಾಲ ೧೩ 


ಹೇಳಿದನು ವಿದುರ ಧೃತರಾಷ್ಟ್ರ ರಾಜನಿಗೆ 

ಕಾಲ ಅನಿವಾರ್ಯ ಭಯ ಬಂದಿದೆ ಹೊರಡು 

ಬಲು ವೃದ್ಧವಾಗಿರುವಿ ಪಿತ್ಛ ಭ್ರಾತೃ ಪುತ್ರಾದಿ - 

ಗಳು ಹತರಾಗಿ ನೀ ಪರಗೃಹದಲ್ಲಿರುತಿ ೧೪ 


ಏನೆಂಬೆ ಜಂತುಗಳ ಬಹುಕಾಲ ತಾವು 

ಕ್ಲೋಣಿಯಲಿ ಜೀವಿಸಿ ಇರುವುದಕೆ ಆಸೆ 

ಏನೆಂಬೆ ನಿನ್ನ ಅಜ್ಞಾನ ಜೀವಿತ ಆಸೆ 

ಭೀಮನಿಂ ಅಪವರ್ಜ್ಯ ಪಿಂಡ ಉಣುತಿ 11೧೫! 


ಚೀಲ ಹಳೆಯದಾಗಿ ಹರಿದಂತಿರುವ ನಿನ್ನ 

ಹಳೆಯದಾಗಿ ಜರಾವಸ್ಥೆಯಲ್ಲಿರುವ ದೇಹ 

ಕಾಲನಾಮ ಹರಿ ನಿಯಮನದಿ ಬಿದ್ದು ಹೋಗುವುದು 

ಹೇಳದೆ ಹೊರಡು ಕಾನನಕೆ ನೀ ತ್ವರಿತ 1೧೬ಟ! 


ಹರಿಯನ್ನ ಮನಮಂದಿರದಿ ಆರಾಧಿಸುತ 

ಪರಿಪರಿ ವಿಷಯ ಲೌಕಿಕ ಬಂಧ ತ್ಯಜಿಸಿ 

ನಿಸ್ಪೃಹನು ಆಗಿ ದೇಹವ ಬಿಡುವವನೆ 

ನರನಲ್ಲಿ ಉತ್ತಮನೆಂದೆನಿಸಿ ಕೊಂಬ 1೧೭! 


707041 111೧01 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 63 


ಈ ರೀತಿ ಬಹು ಇನ್ನು ವಿದುರ ಹೇಳೆ ಕೇಳಿ ' 

ಧೃತರಾಷ್ಟ್ರ ಗಾಂಧಾರಿ ಕುಂತಿ ಸಮೇತ 

ಹೊರಟ ಜ್ಞಾನೋದಯದಿ ಪಾಶಗಳ ತೊರೆದು 

ದಾರಿತೋರಿಸಿದ ಹರಿಭಕ್ತವರ ಎದುರ | 1೧೮॥ 


ಧರ್ಮರಾಜಗೆ ತಿಳಿಸದೇ ಸಾಧ್ವಿ ಗಾಂಧಾರಿ 
ಪತಿವ್ರತಾ ಶಿರೋಮಣಿ ಹಿಂಬಾಲಿಸೆ 

ಭ್ರಾತ್ಮ ಸಹ ಧೃತರಾಷ್ಟ್ರ ಹೊರಟದ್ದು ಅರಿಯದೇ 
ಧರ್ಮಸುತ ಧೃತರಾಷ್ಟ್ರನ ಗೃಹಕೆ ಬಂದ 1೧೯॥ 


ಸಂಧ್ಯಾದಿ ನಿತ್ಯ ಕರ್ಮ ಚರಿಸಿ ದೊಡ್ಡವರನ್ನ 

ವಂದಿಸುವ ವಾಡಿಕೆ ಪ್ರಕಾರ ಯುಧಿಷ್ಠಿರ ಬಂದು 

ಧೃತರಾಷ್ಟ್ರ ಕುಂತೀ ಗಾಂಧಾರಿಯ ಕಾಣದೇ ಕಲುಶ- 

ದಿಂದ ಕೇಳಿದ ಎಲ್ಲಿ ಎಂದು ಸಂ ಜಯನ್ನ 11೨೦॥! 


ಪುತ್ರರನ್ನ ಕಳೆಕೊ೦ಡ ನೇತ್ರವಿಲ್ಲದವರು 
ರಾಗ್ರಸ್ಥ ವೃದ್ಧ ಪಿತ್ಫರವ್ಯ ಗಾಂಧಾರಿ 


ಯಾರಿಗೂ ತಿಳಿಸದೇ ಗಂಗೆಯಲ್ಲಿ ಬಿದ್ದಿರಾ 
ಕೊರತೇ ತಾ ಮಾಡಿದ ಸೇವೆಯಲಿ ಇತ್ತಾ 11೨೧1 


| 


ಈ ವಿಧ ಧರ್ಮಸುತ ಕ್ಷೇಶಪಡೆ ಸಂಜಯ 

ಸಾಧ್ವಿ ಗಾಂಧಾರಿ ಧೃತರಾಷ್ಟ್ರ ಕುಂತಿ 

ಇವರ ಗತಿ ತಿಳಿಯದು ಮುಷಿತೋಸ್ಮಿ ಎಂದು ಪ್ರಲಾಪಿಸಲು 

ದೇವಖಷಿ ನಾರದ ತುಂಬುರರು ಬಂದರಾಗ 1|೨೨॥ 


ದೇವಯಷಿ ನಾರದರು ತುಂಬುರ ಸಮೇತದಿ 

ದೇವವೀಣೆ ಧ್ವನಿಸುತ್ತ ಬರಲು ಅಲ್ಲಿ 

ಈರ್ವರಿಗೂ ಅರ್ಫ್ಥ್ಯಾದಿಗಳನ್ನರ್ಪಿಸಿ 

ದಿವ್ಕಾಸನಗಳಿತ್ತು ಪೂಜಿಸಿದ ರಾಜ 11೨೩1! 


1೭1704! 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 64 


ಧರ್ಮಸುತ ಹೇಳಿದ ನಾರದರನ್ನ ನೋಡಿ 

ನಾಹಂ ವೇದ ಗತಿಂ ಪಿತ್ರೋ ಭಗವನ್‌ ಕ್ವಾಗತಾದಿತಃ 

ಅಂಬಾ ವಾಹತ ಪುತ್ರಾರ್ತಾಕ್ಟಗತಾ ಚ ತಪಸ್ವಿನೀ 

ಕರ್ಣಧಾರ ಇವಾಪಾರೇ ಸೀದತಾಂ ಪಾರದರ್ಶನಃ ಎಂದು 11೨೪1 


ನಾರದರು ಹೇಳಿದರು ಧೃತರಾಷ್ಟ್ರಾದಿಯರನ್ನ 

ಕುರಿತು ನೀ ಚಿಂತಾಶೋಕ ಪಡಲಿಬೇಡ 

ಹರಿಜಗದೀಶ್ವರನ ವಶ ಸರ್ವವೂ ಇಹುದು 

ಕರ್ಮಾನುಸಾರ ಮಾಡುವ ವಿಯೋಗ ಸಂಯೋಗ 11೨೫11 


ಮೂಗಿಲ್ಲಿ ಹಗ್ಗವ ಪೋಣಿಸಿದ ಎತ್ತಂತೆ 

ಲೋಕದಲಿ ವರ್ಣಾಶ್ರಮ ವಿಧಿನಿಷೇಧಾ - 

ತಕ ವೇದ ಲಕ್ಷಣ ಧಾಮ ಬದ್ಧರು ಯಜ್ಗಾಧಿ 

ಸತ್ಯರ್ಮ ಲಕ್ಷಣ ಪೂಜೆ ಮಾಳ್ಪ್ಬರು ಈಶ್ವರನ್ನೇ 1೨೬ಟ 


ಹರಿ ಸರ್ವೇಶ್ವರ ಒಬ್ಬನೇ ಸ್ವತಂತ್ರ 

ಹರಿ ಅಧೀನರು ಸರ್ವ ಜೀವರು ಆದುದರಿಂ 

ಹರಿ ಈಶನ್ನ ಪೂಜಿಸೆ ವಿಟಓಿತ ಕರ್ಮಗಳ ಮಾಡಿ : 

ಪರಿಹಾರ ಆಗುವುದು ಸರ್ವಶೋಕಗಳು 11೨೭! 


ಧ್ರುವವಾಗಿದ್ದರೆ ಶೋಕ ಯಾಕೆ 

ಅಧ್ರುವ ಅನಿತ್ಯ ಎಂದರೆ ಅಪರಿಹಾರ್ಯ 

: ಅಧ್ರುವ ಅಪರಿಹಾರ್ಯಕ್ಕೆ ಶೋಕ ಪಡುವದು ಏಕೆ 

ನಿತ್ಕಾಇನಿತ್ಯ ಎಂದರೆ ಅದು ಅನುಪಪನ್ನ 1೨೮1 


ಅಹಂ ಮಮ ಎಂಬುವು ಬುದ್ಧಿಭ್ರಮಾಜಾತವು 

ಸ್ನೇಹವು ಪಿತರು .ಪುತ್ರಾದಿ ಅಭಿಮಾನ 

ಅಹಂ ಮಮ ಅಭಿಮಾನ ಮೋಹಜ ಸ್ನೇಹವು ತ್ಯಾಜ್ಯ 

ಶ್ರೀಹರಿಗುರುಸ್ನೇಹ ಅಮಲವು ಪುರುಷಾರ್ಥ ಹೇತು 1೨೯॥ 


1೭11704! 11111001 


ಶ್ರೀ ಹಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 65 


ಧೃತರಾಷ್ಟ್ರ ಗಾಂಧಾರಿ ವಿದುರ ಕುಂತೀ ಹಿಮವತ್‌ 
ಪರ್ವತ ದಕ್ಷಿಣ ಮುನಿಗಳಾಶ್ರಮದಿ ಇಹರು 

ಸಪ್ತ ಸ್ರೋತ ಕ್ಷೇತ್ರ ಅದು ಸಪ್ತಖಷಿ ಪ್ರೀತಿಗೆ 

ಸಪ್ತಧಾರೆಯಲಿ ಹರಿಯುತಿಹಳು ಗಂಗಾ 11೩೦॥ 
ಸಪ್ತ ಸ್ರೋತಾಶ್ರಮದಿ ಸ್ನಾನಾಗ್ನಿಕಾರ್ಯ 

ಧೃತರಾಷ್ಟ್ರ ಏಹಖತದಿ ಮಾಡಿ ಮನಃಶಾಂತಿಯಿಂ 

ಸ್ವದೇಹ ಅಭಿಮಾನ ತೊರೆದು ಅಬ್‌ ಬಕ್ಷಿಸುತ 

ಇಂದಿರೇಶನ್ನ ಸಂಸದಿಸುತಿಹನು (೩೧ 


ಜಿತಾಸನನಾಗಿ ಜಿತಶ್ವಾಸನಾಗಿ 
ಪ್ರಕೃತಿಗುಣ ವೈಷಮ್ಯದಿಂ ವೈಮನಸ್ಕವಿಲ್ಲದೇ 
ಶ್ರೋತ್ರಾದಿ ಆರು ಇಂದ್ರಿಯಗಳ ಜೈಸಿ 


ಧೃತರಾಷ್ಟ್ರ ನಿರಂತರ ಹರಿಯ ಧ್ಯಾನಿಸುತಿಹ ಕ 1೩೨1 
ಸ್ವಸ್ವರೂಪ ಆರಭ್ಯ ಪರತತ್ವ ಪರ್ಯಂತ 

ಅಶೇಷ ತತ್ವ ಅಪರೋಕ್ಷೀಕರಿಸಿ 

ಸರ್ವಜಗತ್ಸಯವಿರಿಂಚನಲಿ ಜನಾರ್ದನನಲಿ 

ಸೇರುವರು ನದಿಗಳು ಸಾಗರದಿ ಓಲ್‌ ಎಂದು (1೩೩ 


ಈ ವಿಧ ಅರಿತು ಸ್ವಾಂತರ್ಯಾಮಿ ಸರ್ವಾಧಾರ 

ಸರ್ವಾಂತರ್ಯಾಮಿ ಹರಿಯನ್ನ ಚಿಂತಿಸುತ 

ಸರ್ವವ ಅಶನಾದಿಗಳ ತೊರೆದು ಸ್ಥಾಣು - 

ರಿವ ಅಚಲನಾಗಿ ಹರಿಪ್ರಾಪ್ತಿ ನಿರೀಕ್ಷಿಸುತಿಹನು ...!!೩೪॥| 


ಗುಣಪೂರ್ಣ ವಿಷ್ಣು ಅರ್ಪಣ ಬುದ್ದಿಯಿಂದ 

ಸನ್ಯಸ್ತ ಅಖಿಳ ಕಮಣಃ ಇಹನು 

ಇಂಥ ಧೃತರಾಷ್ಟ್ರನ ತಪಸ್‌ ವಿಘ್ನ ಮಾಡಬೇಡ 

ನೀನವನ್ನ ಕರೆತರಲು ಹೋಗಬೇಡ 11೩೫! 


1೭1704! 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 66 
ಇನ್ನು ಐದನೇ ದಿನದಿ ಧೃತರಾಷ್ಟ್ರರಾಜ 

ಪರ್ಣಶಾಲೆಯಲಿ ಏಕಾಂತ ಕುಳಿತಿರಲು 

ಅಗ್ನಿಯಿಂ ಅವನ ದೇಹ ಭಸವಾಗುವುದು 

ಗಾಂಧಾರಿ ಕುಂತಿ ವಿದುರ ಇರುವರು ಹೊರಗೆ 1೩೬ 


ಗಾಂಧಾರಿಯು ಸಾಧ್ವಿ ಕುಂತಿಯು ಆ ಉರಿವ 

ಪರ್ಣಶಾಲೆಯಳು ಪ್ರವೇಶಿಸಿ ತಾವೂ 

ದಗ್ಧರಾಗುವರು ಅದು ಕಂಡು ವಿದುರ ಪುನಃ 
ತೀರ್ಥಯಾತ್ರೆ ಮಾಡುವ ಹರ್ಷ ಶೋಕಯುತನು 1೩೭1! 


ಮಾಧವನ ಸಾಮರ್ಥ್ಯ ಸದ್ಮಣೆಯಿಂ ಹರುಷ 

ಬಂಧುಮರಣ ಸರಣೆಯಿಂ ಲೋಕರೀತಿ ಶೋಕ 

ವಿದುರಗೆ ಶೋಕ ತಾತ್ಕಾಲಿಕ ಕಿಂಚಿನಾತ್ರ 

ನಿತ್ಯ ಅನಿತ್ಯ ಸಾರ ಅಸಾರ ವಿವೇಕಿ 11೩.೮1! 


ನಾರದರು ತುಂಬುರರ ಸಹ ಸದಾ ಇರುವರು 
ಈ ರೀತಿ ರಾಜಗೆ ಹೇಳಿ ತುಂಬುರ ಸಮೇತ 
ಏರಿದರು ಸ್ವರ್ಗಕೆ ಧರ್ಮರಾಜ ಹೃದಯದಿ 
ಧರಿಸಿ ಉಪದೇಶವ ಶೋಕವ ತೊರೆದ 11೩೯1 


ಪೂರ್ಣಗುಣನಿಧಿ ಅನಘ ಜನ್ಮಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಯ ಮದ್ವಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ” ನಮೋ 

ನೀ ನುಡಿಸಿದಿದು ನಿನಗರ್ಪಿತವು. ಸುಹೃದ ಪಾಹಿ 1೪೦1 


॥॥ ಇತಿ ಶ್ರೀಮದ್ಭಾಗವತಾಮೃತಸಾರ ದ್ವಾದಶೋಧ್ಯಾಯಃ ॥ 


1೭1704! 11111001 





ಶ್ರೀ ಪುಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 67 


ಅಥ ತ್ರಯೋದಶಾಧ್ಯ್ಮಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನ್ಮಾದಿ ಕರ್ತನೇ ಶರಣು !!ಪ11 


ಮನುಷ್ಯನಂತೇ ರೂಪ ಸ್ವೇಚ್ಛಯಾ ತೋರಿಸಿಹ 

ಕೃಷ್ಣಷರ್ಯಗಳ ಮತ್ತು ಬಂಧು ಜನರ 

ಕಾಣಲಿಚ್ಛೆಸಿ ಹೋದ ಅರ್ಜುನ ಬರಲಿಲ್ಲ 

ದಿನಗಳು ಬಹಳ ಕಳೆದರೂ ಇನ್ನೂ 11೧! 


ಯುಧಿಷ್ಠಿರ ಈ ಮಧ್ಯ ಕಂಡು ಬಹು ಭೀತಿಕರ 

ಉತ್ಪಾತಗಳ ಹೇಳಿದ ಭೀಮನಿಗೆ 

ರೌದ್ರಗತಿ ಹೊಂದಿದವು ಖತುವಾದಿ ಕಾಲ ಧರ್ಮ 

ಮಂದಿಗಳು ಚರಿಸುತಿಹರು ಪಾಪಕರ್ಮ 11೨1 


ಕ್ರೋಧ ಲೋಭ ಅನೃತಾದಿ ದುಷ್ಟ ಮನಸಿಂದ 

ಅತಿಪಾಪ ಚರಿಸಿ ಕಾಪಟ್ಯದಿಂದ 

ಪಿತ್ಫ್ಚ ಮಾತೃ ಸುಹೃತ್‌ ಭ್ರಾತ್ಮ ದಂಪತಿಗಳ ಕಲಹ 

ಗೈದು ಅಧರ್ಮರತರಾಗಿಹರು ಜನರು 11೩1! 


ಎನ್ನ ಊರ್ವಕ್ಷಿ ಬಾಹುಗಳು ಎದೆ ಕಂಪನ 

ಪುನಃ ಪುನಃ ಆಗುತಿದೆ ವಿಪ್ರಿಯ ಸೂಚಕವು 

ಅನ್ನಜ್ಜಾಲೆ ಉಗುಳುತಿದೆ ಸ್ಟುಗಾಳ ಸೂರ್ಯನ್ನ ನೋಡಿ 
ಎನ್ನನ್ನನೋಡಿ ನಾಯಿಗಳು ಬೊಗಳುತಿವೆಯು (1೪1! 


ಪ್ರಾಣಿಗಳು ಚತುಷ್ಪಾದ ಅಹಿತಗತಿ ಗಮನವು 
ಸ್ವಪ್ನದಿ ಕಪೋತದ ಮೃತ್ಯು ಸೂಚಕ ಚರ್ಯ 
ಮನವ ಕಂಪಿಸುವಂಥ ಉಲೂಕದ ಧ್ವನಿಯು 


ಕ್ಲೋಣಿ ನದಿ ಗಿರಿ ಕಂಪ ದಿಶದಿ ಧೂಮ್ರ ವರ್ಣ 11೫1 


ಲ 
ಡ್‌ 
ಯ್ಹಿ 


1೭17041 111107 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 68 


ಗಾಳಿ ಬೀಸುತೆ ಧೂಳಿಯಿಂದ ಕತ್ತಲೆ ಕವಿದು 

ಮಳೆ ರಕ್ತ ಸುರಿಸುತೆ ಸೂರ್ಯಪ್ರಭೆ ನ್ಯೂನ 

ಜ್ವಲಿಸದು ತುಪ್ಪದಿಂ ಅಗ್ನಿ ಗ್ರಹಗಳು ಪರಸ್ಪರ ಯುದ್ಧ- 

ದಲ್ಲಿ ಸಂಚರಿಸುತಿವೆ ಭೀತಿಕರವಾಗಿ ೬1 


ಹಾಲು ಕುಡಿವುದು ಇಲ್ಲ ಗೋವತ್ಸ ಗೋಗಳು 

ಹಾಲು ಕೊಡವು ತಮ್ಮ ವತ್ಸಗಳಿಗೆ 

ಅಳುತಿವೆ ಕಣ್ಣೀರು ಸುರಿಸುತ ಗೋವುಗಳು 

ಅಳುತ ಚಲಿಪಂತೆ ತೋರುತಿವೆ ದೇವಪ್ರತಿಮೆಗಳು 11೭.1 


ಜನಗಳು ವಾಸಮಾಡುವ ಪುರ ಗ್ರಾಮ 

ಜನಪದ ಆಶ್ರಮಾದಿಗಳು ಶ್ರೀ ಹೋಗಿ 

ಆನಂದವಿಲ್ಲದೆ ಸಮೃದ್ದಿರಾಹಿತ್ಯದಿ 

ಏನೂ ಸುಖವಿಲ್ಲದೇ ವ್ಯಸನದಿ ಇಹವು 11೮! 


ಈ ಮಹೋತ್ಪಾತಗಳಿಂ ತಿಳಿಯುತೆ ಕೃಷ್ಣನ 

ಸುಮಂಗಳ ಪಾದ ಸ್ಪರ್ಶವ ತೊರೆದು 

ಈ ಮಹಿ ಸೌಭಾಗ್ಯವ ಕಳೆಕೊಂಡು ಇದೆ ಎಂದು 

ಧರ್ಮರಾಜ ಹೇಳಿದ ಭೀಮಸೇನನಿಗೆ 1೯1! 


ಈ ರೀತಿ ಧರ್ಮರಾಜ ತನ್ನ ಆತಂಕ 

ತೋರಿಸಿ ಹೇಳಲು ಅರ್ಜುನ ಹನುಮಧ್ವಜನು 

ದ್ವಾರಕೆಯಿಂದ ಬಂದು ನಮಸ್ಕಾರ ಮಾಡಿದನು 

ನೀರು ತುಂಬಿದ ಕಂಗಳು ಅಧೋವದನ ೧೦॥ 


ನಾರದರು ಎಚ್ಚರಿಸಿದ ಮಾತು ಸದಿಸುತ್ತ 
ಧರ್ಮರಾಜ ಕೇಳಿದ ಸರ್ವ ಯಾದವರೂ 
ಶೂರಸೇನ ವಸುದೇವ ದೇವಕ್ಕಾದಿಗಳೆಲ್ಲ 
ಇರುತಿಹರು ಕ್ಷೇಮದಿಂದಲ್ಲಿ ಎಂದು (೧೧! 


707-641 1101107 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 69 


ವಸುದೇವನ ಇತರ ಹೆಂಡರು ಪುತ್ರರು 
ಸೊಸೆಗಳು ಎಲ್ಲರೂ ಕ್ಷೇಮವಾಗಿಹರಾ 
ಕಂಸನ ಪಿತ ಉಗ್ರಸೇನಾಖ್ಯ ಆಹುಕಾದಿ 
ಸಮಸ್ತರೂ ಅಕ್ರೂರಾದಿಗಳು ॥೧೨॥ 


ಶತ್ರುಜಿತ್‌ ಬಲರಾಮ ಜಯಂತ ಗದಾ ಪ್ರದ್ಯುಮ್ನ 

ಜಾರುದೇಷ್ಟ ಅನಿರುದ್ಧ ಸಾಂಬ ಸುಶೇಣ 

ಶ್ರೀಕೃಷ್ಣನ ಸುತರು ಪ್ರವರ ಯಷಭಾದಿಗಳು 

ಧೀರಉದ್ಧವ ನಂದ ಸುನಂದ ಶ್ರುತದೇವ (೧೩ 


ಬಲರಾಮಕೃಷ್ಣಾಶ್ರಯದಲ್ಲಿ ಉಳ್ಳ ಈ 

ಎಲ್ಲರೂ ಸುಹೃದರೂ ಕ್ಲೇಮವಾಗಿಹರಾ 

ಒಳ್ಳೆಮನಸ್ಸುಳ್ಳವರಿವರು ಎಮ್ಮಯ ಕುಶಲವ 

ಕೇಳುತಿಹರಾ ಸ್ನೇಹ ಅನುಬಂಧಿಗಳು 1೧೪॥ 


ವೇದವೇದ್ಯ ವಿಪ್ರಪ್ರಿಯ ಭಗವಂತ ಗೋವಿಂದ 

ಭಕ್ತವತ್ಸಲ ಲೋಕ ಮಂಗಳಪ್ರದನು 

ಸುಧರ್ಮ ಎಂಬ ಸಭೆಯಲಿ ಸುಹೃಜ್ಜನರ್‌ ಕೂಡಿ 

ಮೋದಮಯ ಶ್ರೀಕೃಷ್ಣ ಸುಖ ಒದಗುತಿಹನಾ (1೧೫11 


ಲೋಕ ಮಂ೦ಗಳಕಾಗಿ ಯದುಕುಲದಲ್ಲಿ 

ತಾ ಕ್ರೀಡಿಸುತ ಬಲರಾಮಸಖನು 

ಶ್ರೀ ಕೃಷ್ಣ ಬಾಹು ರಕ್ಷಿತ ಯಾದವಾದಿಗಳು 

ಸುಖಿಸುವರು ಮುಕ್ತರಂತೆ ಪರಮಾನ೦ದದಲಿ 11೧೬! 


ಶ್ರೀಕೃ ಷ್ಠಪದ ಯುಗ್ಮ ಸೇವೆ ಮಾಡುವದೇವೇ 
ಮುಖ್ಯಕರ್ಮ ಎಂದು ಆ ಸಾಧನದಿ೦ ಸತ್ಯಭಾಮಾದಿ 


ಶ್ರೀಕೃಷ್ಣ ಪತ್ನೀರು ಹದಿನಾರು ಸಾವಿರ ಮೇಲೆ 


ನಾಕೀಶನ ಜೈಸಿ ಪ ಪಾರಿಜಾತಾದಿಗಳು ಸ್ವೀಕರಿಸಿದರು (೧೭! 


1೭1104! 11111001 


ಶ್ರೀ ಪ್ರಸನ್ದ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 70 


ಪೂರ್ಣಗುಣನಿಧಿ ಅನಘ ಜನಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಯ ಮಧ್ವಸ್ಥ ಶರಣು 

ವನಜ ಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ'' ನಮೋ 

ನೀ ನುಡಿಸಿದಿದು ನಿನಗರ್ಪಿತವು ಸುಹೃದ ಪಾಹಿ 11೧೮ 


1| ಇತಿ ಶ್ರೀಮದ್ಭಾಗವತಾಮೃತಸಾರ ತ್ರಯೋದಶಾಧ್ಯ್ಕಾಯಃ ॥1 


ಅಥ ಚತುರ್ದಶಾಧ್ಯಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು !![ಪ! 


ಕೃಷ್ಣ ವಿಯೋಗದಿಂ ಶೋಕಾಗ್ನಿ ಶುಷ್ಕಮುಖ 

ತನುಕಾಂತಿ ನಷ್ಟವಾದ ಅರ್ಜುನನ್ನ ನೋಡಿ 

ಅಣ್ಣ ಕೇಳೆ ಅರ್ಜುನ ದುಃಖ ಕಥನ ವ್ಯಾಜದಲಿ 

ಕೃಷ್ಣನ ಮಹಿಮೆ ಪ್ರತಿಪಾದನ ಮಾಡಿದನು 1೧! 


ಮೈತ್ರ ಸೌಹೃದ ಸೌಖ್ಯದಿಂ ಕೃಷ್ಣ ಸಾರಥ್ಯ 

ಸಿಸಿ ಅರ್ಜುನ ಕಣ್ಣೀರ ಕೈಯಿಂದ 

ಬರಿಸಿ ದುಃಖದಿ ಮಾತನಾಡಲೂ ಅಶಕ್ಕನು 

ಅಗ್ರಜಗೆ ಅರುಹಿದ ಗದ್ಗದ ಕಂಠದಲಿ 11೨1 


ಕೃಷ್ಣ ಹರಿ ಸರ್ವಹೃದಿ ಸನ್ನಿಹಿತ ಬಂಧುವು 

ಮನುಷ್ಯ ಸ. ಸ್ವೇಚ್ಛೆಯಿಂ ವ್ಯಕ್ಷನಾಗಿ 

ತನ್ನ ಅವ್ಯಕ್ತ ಲಕ್ಷಣ ವಿಯೋಗ ತಿಳಿಸಿಹನು ಈಗ 

ತಾನು ಶೋಕಾಚ್ಚೂನ್ಯ ಎಂದು ಸೂಚಿಸಿದ 11೩! 


1೭1704! 1111101 


ಶ್ರೀ ಪಸನ್ದ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 71 


ಕೃಷ್ಣ ಅವತಾರ ತಾ ವ್ಯಕ್ತ ಮಾಡಿರುವಾಗ 
ನಾನು ಕೃಷ್ಣಗೆ ಮಾಡಿದ ಸೇವಾ ಬಲದಿಂ 
ಅನಿಮಿಷರು ವಿಸ್ಮಯಿಪ ಮಹಾ ಸಾಮರ್ಥ್ಯವು 
ಎನ್ನಲ್ಲಿ ಇತ್ತು ಅದು ಈಗ ಇಲ್ಲ 11೪॥ 


ತನ್ನ ಅವತಾರಕ್ಕೆ ಅನುಸರಿಸಿ ಶ್ರೀಕೃಷ್ಣ 
ತನ್ನ ಸೇವಿಸುವ ಸಾಧನ ಸಾಮರ್ಥ್ಯ ಎನಗಿತ್ತ 
ತನ್ನ ಅವತಾರ ಕಾರ್ಯ ಪೂರೈಸಿ ಸೆಳೆಕೊಂಡ 


ಎನ್ನಲ್ಲಿದ್ದ ತನ್ನ ಸೆ ಸಾಧನ ಸಾಮರ್ಥ್ಯ 11811 


ಇ೧ದು 


2 


ಸತ್ತಾ ಪ್ರವೃತ್ತಿ ಪ್ರತೀತಿ ಪ್ರದ ಕೃಷ್ಣನ 
ಒಂದು ಕ್ಷಣ ವಿಯೋಗದಿ ಲೋಕವೆಲ್ಲ 
ಗತ ಪ್ರಾಣರಂತೆ ಅಮಂಗಳವಾಗಿ ತೋರುವುದು 


ಆದುದರಿಂದ ಎಲ್ಲವೂ ಕೃಷ್ಣನ ಅಧೀನ 11೬! 


ಕೃಷ್ಣನ ಸೇವಾಬಲದಿಂ ಪಾಂಚಾಲ ಪುರದಲ್ಲಿ 

ಧನುವತ್ತಿ ಸ್ವಯಂವರದಿ ದುಷ್ಟರನ್ನ ಜೈಸಿ 

ಘನ ಮತ್ಸ್ಯಯಂತ್ರವಂ ಭೇದಿಸಿ ಸಾಧ್ವಿ 

ಕೃಷ್ಣೆಯ ತಂದದ್ದು ಕೃಷ್ಣನ ದಯದಿಂ 11೭! 


ಕೃಷ್ಣ ಸನ್ನಿಧಾನವಹಂ ಸಸೇನ ಇಂದ್ರ ಜಯಿಸಿ 

ಅಗ್ನಿಗೆ ಖಾಂಡವ ವನವಿತ್ತು ಮಯಸಭಾ - 

ವನ್ನ ತಂದುಕೊಟ್ಟೆ ರಾಜಸೂಯಯಜ್ಗದಿ 

ಕೃಷ್ಣನ ಸನ್ನಿಧಾನ ಅನುಗ್ರಹದಿಂದ 11೮1! 
ಗದಾವೀರ ಭೀಮನಿಂ ಜರಾಸುತನ್ನ ಕೊಲ್ಲಿಸಿ 

ರುದ್ರೋದ್ದಿಶ್ಯಮಖಕೆ ಮಾಗಧ ಬಂಧಿತ ರಾಜರ 

ಮಾಧವ ಮೋಚನೆಮಾಡಿ ನೃಪರು ರಾಜಸೂಯಕೆ 

ತಂದು ಅರ್ಪಿಸಿದರು ಧನಾದಿ ಪೂಜಾದ್ರವ್ಯ 11೯॥ 


121709! 1111ಗ)07 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 72 


ದುಷ್ಟ ಕುರು ಸಭೆಯಲ್ಲಿ ದ್ರೌಪದಿಯ ಸುಪವಿತ್ರ 

ಶ್ರೇಷ್ಠತಮ ಕೇಶ ದುಶ್ಶಾಸನ ಸೆಳೆದ 

ಕೃಷ್ಣನಲಿ ಕೃಷ್ಣೆ ಶರಣಾದಳು ಕೃಷ್ಣ ಆ - 

ದುಷ್ಟರ ಪತ್ನೀಯರ ವೈಧವ್ಯ ಮಾಡಿಸಿದ ೧೦॥! 


ವರಾಹ ನಿಮಿತ್ತ ಯುದ್ಧದಲ್ಲಿ ಪಾಶುಪತಾಸ್ತವ 

ಶ್ರೀಕೃಷ್ಣಾನುಗ್ರಹದಿ ಶಿವ ಕೊಟ್ಟ ಎನಗೆ 

ಸುರಪಾನಾಲಯದಲ್ಲಿ ಇಂದ್ರನಾಸನ ಅರ್ಥ 

ಶ್ರೀಕೃಷ್ಣಾನುಗ್ರಹದಿ ಪ್ರಾಪ್ತವಾಯ್ತು ಎನಗೆ (೧೧೬ 


ಇಂದ್ರನ ಲೋಕ ಅಮರಾವತಿಗೆ ಈ ದೇಹ 

ದಿಂದಲೇ ನಾ ಹೋದದ್ದು ಕೃಷ್ಣಾನುಗ್ರಹ 

ಇಂದ್ರಶತ್ರು ನಿವಾತ ಕವಚಾದಿಗಳ ಕೊಂದು 

ಇಂದ್ರ ಸಹ ಗಾಂಢೀವನಾ ಕ್ರೀಡಿಸಿದೆನು (೧೨! 


ಏರಿ ರಥ ನಾನು ಅಸಹಾಯನಾಗಿ 

ಕುರುಸೇನಾರ್ಣವನ್ನ ನಿಗ್ರಹಿಸಿ ಗೋಧನ 

ವಿರಾಟನಿಗೆ ತಂದು ಕೊಟ್ಟೆ ಹಾಗೇ ಭೀಷಾದಿ 

ಶತ್ರು ಶಿರಮಣಿ ಧನ ತಂದೆ ಕೃಷ್ಣ ಬಲದಿ 1೧೩ಟ 


ಭೀಷ್ಮ ದ್ರೋಣ ಕರ್ಣ ಶಲ್ಯಾದಿ ಧೀರರ ಮುಂದೆ 

ಕೃಷ್ಣ ಎನ್ನ ಸಾರಥಿಯಾಗಿ ತಾ ಕುಳಿತು 

ವೀಕ್ಷಿಸಿದ್ದರಿ೦ಂದಲೇ ಆ ಮಹಾವೀರ 

ಭೀಷ್ಮಾಣಿಗಳ ಆಯುಷ್ಯ ಬಲಾದಿಗಳ ಅಪಹರಿಸಿದ 1೧೪ 


ದ್ರೋಣ ಭೀಷ್ಮ ಕರ್ಣ ತ್ರಿಗರ್ತ ಸೈಂಧವ ಶಲ್ಯ 

ದ್ರೌಣಿ ಬಾಹಿಕಾದಿ ಮಹಾಮಹಿಮ ಅಸ್ತಗಳು 

ಕೃಷ್ಣಾಶ್ರಯವಿದ್ದ ಎನಗೆ ಸೋಕಲಿಲ್ಲವು 

ಶ್ರೀನೃಹರಿ ಆಶ್ರಯಿಸಿ ಪ್ರಹ್ಲಾದ ರಕ್ಷಿಸಲ್ಪಟ್ಟಂತೆ 11೧೫1! 


1೭117045! 1111101 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ಎರಚತ ಕೃತಿ '` 73 


ಯಾರು ಈಶನೋ ಸರ್ವಜ್ಞನೋ ಅಚಿಂತ್ಯ 

ಸುಕ್ರೀಡಾನಂದರೂಪ ಅನೃದ್ದೇಶ್ವವಪುಷ 

ಯಾರ ಪಾದಪದ್ಯ್ಮವ ಮುಮುಕ್ಷುಗಳು ಭಜಿಸುವರೋ 

ಆ ಶ್ರೀಕೃಷ್ಣ ರಕ್ಷಿಸುವ ಆಶ್ರಿತರನ್ನ 1೧೬೬ 


ಇಂಥಾ ತಾತ್ಪರ್ಯ ಒಳಗೊಂಡ ಮಾತುಗಳು 

ಇನ್ನೂ ಬಹುವಾಗಿ ಅರ್ಜುನನು ಹೇಳಿ 

ತನ್ನ ಗಾಂಢೀವ ಧನು ಬಾಣ ಅಶ್ವರಥಗಳು 

ತಾನೂ ಸರ್ವವೂ ಈಗ ಬಲರಜತರೆಂದ 1೧೭ಟ/ 


ಅದೇ ರಥ ಅದೇ ಅಶ್ವ ಅದೇ ಧನು ಅದೇ ಬಾಣ 

ಅದೇ ರಥಿಕ ತಾನಿದ್ದರೂ ಈಗ ಶ್ರೀಕೃಷ್ಣನ 

ತೇಜಸ್ಸಿಲ್ಲದೆ ಸರ್ವವೂ ಅಪ್ರಯೋಜಕವಾದುವು 

ಎಂದನು ಅರ್ಜುನ ಶೋಚಿತ ಮನದಿ (!೧೮॥ 


ಮತ್ತೂ ಹೇಳಿದ ಅರ್ಜುನ ಧರ್ಮರಾಜನಿಗೆ 

ಯಾದವ ಸುಹೃದರೂ ದ್ವಾರಕೆಯಲ್ಲಿ 

ಮದಕರ ಸುರುವಾರುಣಿ ಎ೦ಬುದು ಕುಡಿದು 

ಮತಿಕೆಟ್ಟು ಅಪರಿಹಾರ್ಯ ಮೂಢರು ಆದರು 1೧೯ಟಟ 


ವಿಪ್ರಶಾಪದಿಂದಲಿ ಜ್ಞಾನರಹಿತರು ಆಗಿ 

ಸುರಾಪಾನದಿ ಚಿತ್ತ ಸ್ವಾಧೀನ ಹೋಗಿ 

ಪರಸ್ಪರ ಹೊಡಕೊಂಡು ಸತ್ತು ಹೋದರು ನಾಲ್ಕೋ ಐದೋ 

ಮಂದಿ ಉಳಿದರು ದ್ವಾರಕೆಯಲ್ಲಿ 11೨೦ 


ಸರ್ವ ಪ್ರಾಣಿಗಳ ಪರಸ್ಪರ ನಿಧರ ಆದರಣೆಗಳು 

ಸರ್ವೇಶ್ವರ ಕೃಷ್ಣ ವಿಚೇಷ್ಟಿತವಾಗಿಹವು 

ಭುವನದಲಿ ಜಲೌಕಸಗಳ ದೊಡ್ಡವು ಚಿಕ್ಕವನ್ನ 

ಉಣ್ಣುವ ತೆರದಿ ಬಲಿಷ್ಠರು ದುರ್ಬಲರ 11೨೧ 


1೭117041 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 74 


ಭೂಭಾರ ಹರಣಕ್ಕೆ ಬಲಿಷ್ಠ ಯಾದವರಿಂದ 

ಭೂಭೃತರ ನಿಗ್ರಹಿಸಿ ಈಗ ಯಾದವರು ತಾವೇ 

ಭೂಭಾರವಾಗಲು ಪರಸ್ಪರ ಕೊಲ್ಲಿಸಿದ 

ವಿಭು ಕೃಷ್ಣ ಅವತಾರ ಕಾರ್ಯಾಂಗವಾಗಿ 11೨೨1! 


ಹೃತ್ತಾಪಹರವು ಸಂಸಾರಾಜ್ಧಿ ಶೋಶಕವು 
ತತ್ಕಾಲತತ್ತದ್ದೇಶ ತದ್ದದ್ದ್ವಸ್ತು ಉಚಿತ 
ಮಾತುಗಳು ಗೋವಿಂದ ನುಡಿದದ್ದು ಸ್ವಸಲೀಗ 
ಅಂಥ ಸದ್ವಚನ ರಾಹಿತ್ಯದಿಂ ಶೋಚಾಮಿ 11೨೩1! 


ಎಂದು ಚಿಂತಿಸಿ ಅರ್ಜುನನು ಶ್ರೀಕೃಷ್ಣನ 

ಪಾದಾಂಬುಜಗಳ ಅತಿದೃಢಭಕ್ತಿ- 

ಯಿಂದಾ ನಿರ್ಮಲಮತಿ ಮನನ ಶೀಲನು ಆಗಿ 

ಶಾಂತಚಿತ್ತ ಭಗವನ್ನಿಷ್ಠನು ಆದ ೨೪॥॥ 


ಫೂರ್ಣಗುಣನಿಧಿ ಅನಘ ಜನ್ಮಾದಿಕರ್ತ ಅಜ 

ಅಮ್ನಾಯೋದಿತ್‌ ಪ್ರಾಪ್ಯ ಮದ್ದಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ?” ನಮೋ 

ನೀ ನುಡಿಸಿದಿದು ನಿನಗರ್ಪಿತವು ಸುಹೃದ ಪಾಹಿ 11೨೫ 


॥॥ ಇತಿ ಶ್ರೀಮದ್ಭಾಗವತಾಮೃತಸಾರ ಚತುರ್ದಶೋಧ್ಯ್ಮಾಯಃ ॥ 
ಅಥ ಹಂಚದಶೋದಧ್ಯಾಯಃ 

ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀ ವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಕಯನೇ 


ಬ್ರಹ್ಮ ಶಿವ ಶಕ್ರಾದಿ ಸರ್ವಜಗತ್‌ ಸ್ವಾಮಿಯೇ 
ನಮೋ ಜಗಜ್ಜನಾದಣಿ ಕರ್ತನೇ ಶರಣು !![ಪ॥। 


1೭11041 11111001 


ಶ್ರೀ ಹಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 75 


ವಾಸುದೇವಾಂ ವ್ರ ಸುಧ್ಯಾನ ಅರ್ಜುನಮಾಡಿ 

ಉತ್ಸಾಹ ಉಕ್ಕಿ ಪ್ರವಹಿಸುವ ಭಕ್ತಿಯಿಂದ 

ಅಶೇಷನಾಗೆ ಯೋಗ್ಯ ಯಾವುವೋ ಅಂಥಾ ಪ್ರಾರಬ್ಧ 

ವಿಷಯ ಕಲುಷ ನಾಶವಾಗಿ ಲಭಿಸಿತು ನೈರ್ಮಲ್ಯ 1೧! 


ಪ್ರಾರಬ್ಧ ಕರ್ಮಮಾಲ ಕಾಲಕರ್ಮದ ತಮೋವೃತ 
ಅರ್ಜುನಗೆ ಸ್ವಧರ್ಮದಲಿ ಅಧರ್ಮ ಬುದ್ಧಿ ಹುಟ್ಟಿ 
ಶ್ರೀಕೃಷ್ಣಯುದ್ಧರಂಗದಿ ಜ್ಞಾನ ಉಪದೇಶಿಸಿದ್ದು 
ಣ ಲ ಗಿ [| 
ಪುನಃ ಈಗ ಮನನ ಮಾಡಿದ ಸುಧಿ ಅರ್ಜುನನು 11೨1! 


ದ್ವೈತ ಸಂಶಯ ಎಂಬ ಅನ್ಯಥಾ ಜ್ಞಾನವು ಸಂಶಯವು 
ವೃತಿಯಾಗುವುದು ಬ್ರಹ್ಮಾಪರೋಕ್ಷ ಜ್ಞಾನದಿಂದ 


ಗ 


ಲರ 
ಸತ್ವಾ ಪ್ರಕೃತಿಗುಣ ಕಾರ್ಯಲೀನವಾಗಿ 
ಡ್‌ 


ಬ್ರ 
ಸೂಕ್ಷ್ಮದೇಹ ರಹಿತದಿ ಉತ್ಪತ್ತಿ ಪುನರಿಲ್ಲ 11೩! 


ಸ್ವಧಾಮಕ್ಕೆ ಭಗವಾನ್‌ ಶ್ರೀಕೃಷ್ಣ ಹೋದದ್ದು 

ಯಾದವರುಗಳು ನಾಶವಾಗಿ ಹೋದದ್ದು 

ಯುಧಿಷ್ಠಿರ ಕೇಳಿ ವೈರಾಗ್ಯ ಮನದಿಂದ 

ಯೈದೆ ನಿಶ್ಚಯಿಸಿದ ಸ್ವರ್ಗಮಾರ್ಗ 1೪1! 


ಶ್ರವಣೀಯ ಸುಚರಿತ್ರ ಭಗವಾನ್‌ ಮುಕುಂದ ಕೃಷ್ಣ 

ಯಾವ ತನ್ನವತಾರ ಸುಖಚಿತ್‌ ತನುವಿಂದ 

ಭುವಿಬಿಟ್ಟು ಹೋರಟನೋ ಆವಾಗಲೇ ಕಲಿಯ 

ಪ್ರವೇಶವಾಗಿ ಅಬುದರು ಪಾಪರತರಾದರು 11೫1 


ಸ್ವೀ ಪುರುಷರಲಿ ಗೃಹದಿ ಪರಿರಾಷ್ಟ್ರ ಎಲ್ಲೂ 
ಲೋಭಹಿಂಸಾ ಕೋಟಿಲ್ಯ ಅನ್ಭತ ಎಲ್ಲರಲ್ಲು 
ಸುಬುದ್ಧಿಮಾನ್‌ ಯುಧಿಷ್ಠಿರ ಇವು ಸರ್ವವೂ ಕಲಿ 
ವ್ಯಾಪ್ತಿಯಿಂ ಎಂದರಿತು ತಾ ಹೊರಡೆ ನಿಶ್ಚಯಿಸಿದ " 11೬! 


1೭117091 11111701 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 76 


ಚಕ್ರವರ್ತಿ ಯುಧಿಷ್ಠಿರ ತನ್ನ ಪೌತ್ರ ಪರೀಕ್ಷಿತು 

ಸಾಗರ ಪರಿವೃತ ಧರೆ ಆಳುವುದಕೆ 

ಸರಿಯಾದ ಯೋಗ್ಯತಾ ಪಾರಂಪರ್ಯವಂತನೆಂದು 

ಪರೀಕ್ಷಿತಗೆ ರಾಜ್ಕಾಭಿಷೇಕ ಮಾಡಿದನು 11೭. 


ಮಹುರೆಯಲಿ ಅನಿರುದ್ಧಸುತ ವ್ರಜಗಭಿಷೇಕ 

ಗೈದು ಪ್ರಜಾಪತಿಯಿಷ್ಠಿ ಯಜ್ಞ ಮಾಡಿ 

ಮಂದಿರ ಧನ ರಾಜ್ಯಾದಿಗಳ ತಾ ತೊರೆದ 

ಯುಧಿಷ್ಠಿರನು ಸನ್ಯಾಸನದಲಿ ಸಮರ್ಥ _ 1೮! 


ರೇಷ್ಮಿ ಜರಿಗೆ ವಸ್ತ್ರರತ್ನ ಹೇಮಾಭರಣ 

ಧರ್ಮರಾಜ ಅಲ್ಲೇ ಬಿಟ್ಟು ನಿವೃತ್ತನಾಗಿ 

ನಿರ್ಮಮ ನಿರಹಂಕಾರದಿ ಅಶೇಷ ಪಾಪ ಬಂಧನ ಕಡೆದು 

ತಾ ಸರಿಸಿದ ಪುರುಷ ಯಜ್ಞ ಲಯ ರೀತಿ 1೯1 


ವಾಜ್ಞಾನಿ ಉಮ ಮನೋಮಾನಿ ರುದ್ರನಲಿ ಲಯ 

ಮನೋಮಾನಿ ಪ್ರಾಣಜನಲಿ ಪ್ರಾಣ ಅಪಾನನಲ್ಲಿ 

ಅಪಾನ ವ್ಯಾನನಲಿ ಲಯ ಪ್ರಾಣೋಪಾನ ವ್ಯಾನರಲ್ಲಿ 

ಸಮಾನ ಉದಾನರ ಲಯ ಐವರೂ ಮೂಲ ಪ್ರಾಣನಲ್ಲಿ 1೧೦1 


ಇನಿತು ಲಯಚಿಂ ತನಾರೂಪ ಯಜ್ಞ ಪಂಚತ್ವ 

ಪ್ರಾಣೋಪಾನ ವ್ಯಾನೋದಾನ ಸಮಾನ 

ಪ್ರಾಣಾಂ ಐದು ಸಂಖ್ಯಾ ಪಂಚತ್ವ ಏಕಮಾಲ 

ಪ್ರಾಣ ಹೃದಿಸ್ಥ ಹರಿಯಲ್ಲಿ ಲಯವು !೧೧॥ 


ಬಾಹ್ಯ ಹೃದಯಸ್ಥ ಹರಿ ಅವ್ಯಯ ಸರ್ವಗತ 

ಪರಬ್ರಹ್ಮ ನಿಂ ಸ್ವಯಂ ಪ್ರಾದುರ್ಭಾವ ಆದುದರಿಂದ 

ಶ್ರೀಹರಿ ಸರ್ವಗತ ಬ್ರಹ್ಮನಲಿ ಲಯವು 

ಎಂದು ಹೀಗೆ ಚಿ೦ಂತನೀಯ ಎಂದು ಸರಿಸಿದನು 1೧೨॥ 


ಲ 


1೭17041 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 77 
ಶ್ಯ ಜೆ 


ಜೀರ್ಣ ವಸ್ತ್ರ ಉಟ್ಟು ಮೂಕ ಜಡಮತಿ ಬಧಿರ 

ಉನತ್ರರಂತೇ ಪಿಶಾಚವತ್‌ ತೋರಿ 

ಮಾನುಷ್ಕಾನ್ನ ವರ್ಜಿಸಿ ಅಭಿಮಾನಗಳ ತೊರೆದು 

ಮನೆಬಿಟ್ಟು ಹೊರಟನು ಕೇಶ ಹೀನನಾಗಿ 1೧೩1 


ಶರೀರ ಪಾತವಾಗುವತನಕ ಭೂ ಪ್ರದಕ್ಷಿಣ 

ನಿರಂತರಾಟನ ಮಾಳ್ಟ ಸಂಕಲ್ಪದಿಂದ 

ಪರಂಬ್ರಹ್ಮನ್ತ ಹೃದಿಯಲಿ ಧ್ಯಾನಿಸಿ ಪ್ರವೇಶಿಸಿದ 

ಹಿರಿಯರಾ ಮಹಾತರಠರ ಪಥ ಉತ್ತರ ದಿಶಿಯ 1೧೪ 


ಕಲಿಕಲ್ಯಷ ಬಲು ಅಧರ್ಮದಲಿ ಭುವಿಜನರು 

ಸಿಲುಕಿರುವುದು ಕಂಡು ಭೀಮಸೇನಾದಿ 

ಶೀಲತಮಭ್ರಾತರರು ನಿಶ್ಚಯ ಮತಿಯಿಂದ 

ಎಲ್ಲರೂ ಹಿ೦ಬಾಲಿಸಿದರು ಯುಧಿಷ್ಠಿರನ ಮಾರ್ಗ 11೧೫ 


ಅರಿತು ತಮ್ಮ ಅಂತ್ಯಕಾಲದಿ ಮಾಳ್ಪ ಕರ್ತವ್ಯವ 

ಪರಮಾತ್ಮನ ಸರ್ವಾತಿಶಯ ಸ್ವರೂಪ ನೆನೆದು 

ಹರಿ ದಯದಿ ಸಂಯುಕ್‌ ಅನುಷ್ಠಿತ ಧರ್ಮಾದಿಗಳರಿತು 

ಹರಿಚರಣಾಂಬುಜ ಸರಣೆ ಅಖಂಡ ಮಾಡಿದರು 1॥೧೬॥[ 


ಹೀಗೆ ವೈಕುಂಠ ನಾರಾಯಣ ಪದಾಂ ಭೋಜ 
ಭಕ್ತಿಯಿಂ ಸುವಿಮಲ ಮತಿಯಲಿ ಧ್ಯಾನಿಸುತ್ತ 
ಈ ಕುವಲಯ ಏಳುಬಾರಿ ಪ್ರದಕ್ಷಿಣೆ ಮಾಡಿ 
ಶ್ರೀಗಂಧಮಾದನ ಪರ್ವತವ ಸೇರಿದರು 1೧೭ಟ[ 


ಶ್ರೀಪ ಪ್ರಿಯ ಆ ಗಿರಿ ಮಧ್ಯದಿ ವಿಸ್ತಾರ ಸ್ಥಳ 

ಅಪೇಕ್ಷಣೀಯ ಫಲ ಒದಗಿಸುವ ವಿವರ 

ಸುಪವಿತ್ರ ಆ ವಿವರ ನಾರಾಯಣಾಶ್ರಮ 

ಶ್ರೀ ಬದರೀ ಕ್ಷೇತ್ರ ಪ್ರಾಪ್ತರಾದರು ಪಾಂಡವರು (1೧೮1 


1೭1704! 11111101 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 78 


ಮನೋಹರ ಕ್ಷೇತ್ರ ಆ ನಾರಾಯಣಾಶ್ರಮದಿ 

ಶ್ರೀನಾರಾಯಣನ್ನ ಏಕಾಗ್ರಚಿತ್ರದಲ್ಲಿ 

ಧ್ಯಾನಿಸಿ ಅಲ್ಲೇ ತಮ್ಮ ಶರೀರಗಳ ತ್ಯಜಿಸಿದರು 

ತನುಪಾತಃ ನದೋಷಾತ್‌ ಕಿಂತು ಪ್ರಾರಬ್ಧ ಕರ್ಮನಾಶಾತ್‌ (!೧೯॥ 


ಲೋಕಾಯತ ವಿಷಯಲಂಪಟರಾಗಿರುವಂಥ 

ಅಮಂಗಳ ಪುರುಷರು ಅಸಜ್ಜನರು 

ಹೋಗಲಶಕ್ಕ ನಿಷ್ಕಲಶ ಸ್ಥಾನಕ್ಕೆ ಹೋದರು 

ಲಿಂಗದೇಹ ಅಭಿಮಾನ ರಹಿತ ಪಾಂಡವರು 11೨೦1 


ದೇಹಾದ್ಯಭಿಮಾನ ರಹಿತ ಪಾಂಡವರ ಅನುಸರಿಸಿ 

ದೇಹಾದ್ಯಭಿಮಾನರಹಿತೆ ದ್ರೌಪದಿಯು 

ತಾ ಹೊಂದಿದಳು ವಾಸುದೇವ ಭಗವಂತನ್ನ 

ಮಹಾರ್ಹ ಶ್ರೀಪತಿಯಲಿ ಏಕಾಗ್ರಮತಿಯಿಂ೦ಂದ 11೨೧1! 


ಯಃ ಶ್ರದ್ಧೆಯೈೆತದ್‌ಭಗವತ್‌ ಪ್ರಯಾಣಂ 

ಪಾಂಡೋಃ ಸುತಾನಾಮಪಿ ಸಂಪ್ರಯಾಣಂ 

ಶೃಣೋತ್ಯಲಂ ಸ್ವಸ್ತಯನಂ ಪವಿತ್ರಂ 

ಲಬ್ಬ್ವಾ ಹರೌ ಭಕ್ತಿಮುಪ್ಳತಿ ಶಾಂತಿಂ 1|೨೨॥। 


ಪೂರ್ಣಗುಣನಿಧಿ ಅನಘ ಜನಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಶ ಮದ್ವಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ'” ನಮೋ 

ನೀ ನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ 11೨೩॥ಟ 


11 ಇತಿ ಶ್ರೀಮದ್ಭಾಗವತಾಮೃತಸಾರ ಪಂಚದಶಮೋಧ್ಯಾಯಃ ॥ 


1೭117051 417೮111601 





ಶ್ರೀ ಪುಸನ್ಹ ಶ್ರೀನಿವಾಸದಾಸಾರ್ಯ ವಎರಚಿತ ಕೃತಿ 79 
ಬ ಗ್ರ 


ಅಥ ಹೋಡಶೋದ್ಯಾಯ:ಃ 


ಭೂಮಾದಿ ಗುಣನಿಧಿಯೆ ನಿರ್ದೋಷ ಶ್ರೀವಿಷ್ಣು 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು (([ಪ! 


ಪಾಂಡವ ಸ್ವರ್ಯಾಣಾನ೦ತರ ಪರೀಕ್ಷಿತನು 

ಕೊಂಡು ಉಪದೇಶ ದ್ವಿಜವರ್ಯರಿಂದ 

ಭೂಮಂಡವಾಳಿದನು ಜ್ಯೋತಿಷರು ಹೇಳಿದಂತೆ 

ಚಂಡ ವಿಕ್ರಮ ಗಂಭೀರ ಗುಣವಂತ 1೧! 


ವೈರಾಟ ಉತ್ತರನ ಸುತೆ ಇರಾವತಿಯ 

ಕರಪಿಡಿದು ಜನಮೇಜಯಾದಿ ನಾಲ್ಕು 

ಪುತ್ರರ ಪಡೆದು ಕೃಪಾಚಾರ್ಯ ಶಿಷ್ಯನು ಆಗಿ 

ಮೂರು ಅಶ್ವಮೇಧ ಗಂಗೆ ತೀರದಿ ಮಾಡಿದನು (1೨11 


ಭೂರಿ ದಕ್ಷಿಣೆಯಿತ್ತು ಮಾಡಿದ ಯಜ್ಞಗಳಲ್ಲಿ 
ಇಂದ್ರಾದಿದೇವತೆಗಳ್‌ ಸಾಕ್ಬಾತ್‌ ಬಂದು 
ಗೋಚರವಾದದ್ದನ್ನ ಕಂಡರು ಜನರುಗಳು 


ಪರೀಕ್ಷಿತನ ಯಶಸ್ಸು ಹರಡಿತು ಧರೆಯೆಲ್ಲೂ 11೩11 


ರಾಷ್ಟ್ರದಲಿ ಕಲಿ ಪ್ರವೇಶ ಆಗಿರುವುದು ಕೇಳಿ 

ಪರೀಕ್ಷಿತ ಚತುರಂಗ ಸೇನೆ ಕರಕೊಂಡು 

ಹೊರಟು ದಿಗ್ವಿಜಯದಲಿ ಭದ್ರಾಶ್ವ ಕೇತುಮಾಲ 

ಭಾರತ ಕಿ೦ಪುರುಷ ಉತ್ತರ ಕುರು ಜಯಿಸಿದನು 11೪1! 


ಈ ವರ್ಷ ಜನ ಪದಗಳ್‌ ಮಾತ್ರವಲ್ಲದೆ ಇನ್ನೂ 

ಸರ್ವ ದೇಶಗಳನ್ನು ಜಯಿಸಿ ಕಪ್ಪಕೊಂಡ 

ಸರ್ವತ್ರ ಪಾಂಡವರ ಯಶಸ್‌ ಪ್ರಗಾಯನ ಹಾಗೂ 

ಶ್ರೀವರ ಕೃಷ್ಣ ಮಾಹಾತ್ಮ್ಯ ಕೇಳಿದನು 111 


1೭1704! 11111061 


ಮೆ 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 


ಆಶ್ವತ್ಥಾಮಾಸ್ತ ಸ್ವದಿಂದ ಕೃಷ್ಣ ರಕ್ಷಿಸಿದ್ದು 

ವೃಷ್ಟಿ ಪ 'ಜಾಥ್ಥರಲಿರುವ ಅನ್ಯೋನ್ಯ ಸ್ನೆ 

ಅವನಲ್ಲಿ ಪಾರ್ಥರಿಗಿರುವ ತಟ 
ಏವಂ ವಿಷಯ ಜನರು ಪೇಳ್ವದು ಕೇಳಿದನು 


ಸ್ಥಾನುಗ್ರಹದಿ ಹಿರಿಯರ ಯಶಸ್‌ ಕೇಳಿ 
ಸಂತುಷ್ಟ ವಿಕಸಿತ್‌ ಲೋಚನದಿ 

ಷ್ಣ ಪ್ರೀತ್ಯರ್ಥ ವಸ್ತ್ರಧನಗಳನ್ನಿತ್ತ 
ಪರೀಕ್ಷಿತನ ಹರಿ ಹಿರಿಯರ ಭಕ್ತಿ ಏನೆಂಬೆ 


ಕೆ 
ಸ 


೦ ಓಂ 
ಣೆ 
38. 


ಸಖ್ಯ ಸಾರಥ್ಯ ಸೇವನ ದೌತ್ಯಾದಿಗಳ 

ಜಾಗರದಿ ರಾತ್ರಿವೇಳೆ ವೀರಾಸನದಿ ಕೃಷ್ಣ 

ಖಡ್ಗ ಹಿಡಿದು ರಕ್ಷಾರ್ಥ ಕುಳಿತು ಹೀಗೆ ಬಹುವಿಧ 
ಶ್ರೀ ಕೃಷ್ಣ ಪಾಂಡವರ್ಗೆ ಒದಗಿದ್ದು ಕೇಳ್ದನು 


ಕರುಣಾಸಮುದ್ರ ಹರಿ ಕೃಷ್ಣ ಜಗದ್ವಂದ್ಯನ 
ಅನುಗ್ರಹದಿ ಪಾಂಡವರು ಜಗನ್ಯಾನ್ವ್ಯರಾದದ್ದು 
ಪರೀಕ್ಷಿತ್‌ ಸರ್ವವು ಕೇಳಿ ಶ್ರೀಕೃಷ್ಣ ಷ್ಠಪಾದಾಬ್ದದಿ 
ಪರಮಾದರದಲಿ ಭಕ್ತಿ ಬೆಳೆಸಿದನು. 


ಪಿತ್ರಾದಿ ಆಚರಿತ ಅನುದಿನ ರಾಜನು ಚರಿಸಿ 
ಇರುತಿರಲು ಜರುಗಿತು ಒಂದು ಅಶ್ಚರ್ಯ 
ಧರ್ಮದೇವ ಎತ್ತಾಗಿ ಸತ್ಯಾಖ್ಯ ಒಂದೇ 


ಚರಣದಿ೦ ನಡೆಯುತ ಕಂಡ ಭೂಮಿ ದೇವಿಯನ್ನ 


ಆಕಳರೂಪದಲಿ ಭೂಮಿ ದೇವಿ ಇದ್ದಳು 
ಮಗುವ ಕಳಕೊಂಡ ತಾಯಂತೆ ಭೂಮಿ 
ಮುಖಕಾಂತಿಯಿಲ್ಲದೇ ಕಣ್ಣೀರು ಸುರಿಸಿದಳು 
ಯಾಕೆ ಏನಾಯಿತು ಎಂದನು ಧರ್ಮ 


80 


11೭1 


11೭1! 


11೮॥ 


1೯ 


೧೦೬ 


!೧೧ಟ 


1೭17041 1111101 


ಶ್ರೀ ಪಸನ್ಹ್ದ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 81 


ಯಾಕೆ ಅಂಬಾ ನೀನು ಆರೋಗ್ಯವಾಗಿಹಿಯೋ ? 

ಯಾಕೆ ನೀ ಕಾಂತಿಹೀನಳಾಗಿ ತೋರುತ್ತೀ ? 

ಬೇಕಾದವರು ದೂರ ಬಂಧುಗಾಗಿ ನೀನು ಶೋಕಿಸುತ್ತಿಯಾ ? 

ಏಕಪಾದ ಮಾತ್ರ ಈಗ ಉಳಿದಿದೆ ಎನಗೆಂದ (1೧೨! 


ಇನ್ನು ಶೂದ್ರಪ್ರಾಯ ರಾಜಾಭಾಸರು ತೋರುವರೆಂದ 

ಅನಿಮಿಷರ ಯಜ್ಞಭಾಗ ಅಪಹತವು ಎಂದ 

ಕ್ಟೋಣಿಗೆ ಮಳೆ ಇಂದ್ರ ಹೊಯ್ಯಲಿಲ್ಲ ಸ್ತ್ರೀಯರು ಅರಕ್ಷಿತರು 

ಕ್ಷೋಣಿಪರು ಬ್ರಾಹ್ಮಣರ ಲೆಕ್ಕಿಸರು ಎಂದ 1೧೩ 


ಬ್ರಾಹ್ಮಣರು ದುಷ್ಕರ್ಮ ಪ್ರವರ್ತರಾಗಿಹರೆಂದ 

ಮಹಿಯ ಕುರುಪರು ಸಂಹೃತರಾದರೆಂದ 

ಮಹಾದುಷ್ಟ ಕ್ಷತ್ರರಿಂ ರಾಷ್ಟ್ರಗಳ್‌ ನಾಶವಾಯಿತೆಂದ 

ಐಹಿಕ ಭೋಗದಿ ಜನರು ಅಧರ್ಮ ರತರೆಂದ 1೧೪! 


ಅನಿಯಮೇನ ಉಣ್ಣವುದು ಉಡುವುದು ಕುಡಿವುದು 

ಮನ ವಾಕ್ಕಾಯದಿ ಗ್ರಾಮ್ಮ ವಿಷಯ ಭೋಗದಲ್ಲಿ 

ಜನರು ರತರಾಗಿರುವರು ಎಂದಾ ಏನುಕಾರಣ 

ನಿನ್ನ ಶೋಚನ ಯಾಕೆ ಎಂದನು ಧರ್ಮ 11೧೫॥ 


ಉರು ಬಲ ಕಾಲ ವೈಷಮ್ಯದಿಹೇ ವಸುಧೆ 

ಸುರಾರ್ಚಿತೆ ನಿನ್ನ ಸೌಭಾಗ್ಯಗ್ರಸ್ತವಾಯ್ತಾ ? 

ಕಾರಣವು ಏನು ನಿನ್ನ ಪೀಡಿಸುತಿದೆ 

ಕೃಷತರವಾಗಿರುತಿ ನೀ ಯಾಕೆ ಅಂಬಾ 1೧೬॥ 


ಧರೆ ಹೇಳಿದಳು ಧರ್ಮನಿಗೆ ಹೇ ಧರ್ಮ 

ಸರಿಯಾಗಿ ತಿಳಿದು ನೀ ಸರ್ವವೂ ಹೇಳಿರುವಿ 

ಚರಣ ನಾಲ್ಕು ತಪಃ ಶೌಚ ದಯಾ ಸತ್ಯ 

ಶ್ರೀ ಕೃಷ್ಣ ನಿನಗಿತ್ತ ಲೋಕದನುಕಕ್ಕೆ !೧೭ಟ[ 


_ 1್ಶ₹(1'091 11111701 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 62 


ಶ್ರೀಕೃಷ್ಣನಲಿ ನಾ ಇಲ್ಲಿ ಹೇಳುವಂಥಾ 
ಉತ್ಕೃಷ್ಟ ಸತ್ಕಾದಿ ಗುಣಮಾತ್ರ ಅಲ್ಲದೇ 
ಅಗಣಿತ ಅನಂತತೋರು ಗುಣಗಳುಂಟು 


ಅಕಳ೦ಕ ಪರಿಪೂರ್ಣ ನಿತ್ಯ ಅವ್ಯಯವು 1೧೮ 


ಸತ್ಯಂ ಶೌಚಂ ದಯಾ ದಾನಂ (ಶಾಂತಿಂ ತ್ಯಾಗ: ಸಂತೋಷ ಆರ್ಜವಂ 

ಶಮೋ ದಮಸ್ತಪಃ ಸಾಮ್ಯಂ ತಿತಿಕ್ಟೋಪರತಿಃ ಶ್ರುತಂ 

ಜ್ಞಾನಂ ವಿರಕ್ತಿರೈೆಶ್ವರಂ ಶೌರ್ಯಂ ತೇಜೋ ಧೃತಿಃ ಸ್ಮೃತಿಃ 

ಸ್ವಾತಂತ್ರ್ಯಂ ಕೌಶಲಂ ಕಾಂತಿಃ ಸೌಭಗಂ ಮಾರ್ದವಂ ಕ್ಷಮಾ ॥೧೯॥[ 


ಪ್ರಾಗಲ್ಫಂ ಪ್ರಶ್ರಯಃ ಶೀಲಂ ಸಹ ಓಜೋ ಬಲಂ ಭಗಃ 

ಗಾಂಭೀರ್ಯಂ ಸ್ಥೈರ್ಯಮಾಸ್ತಿಕ್ಕಂ ಕೀರ್ತಿರ್ಮಾನೋ 96 ನಹಂಕೃತಿಃ 

ಇಮೇ (ಏತೇ) ಚಾ ನ್ಯೇಚ ಭಗವನ್ನಿತ್ಕಾ ಯತ್ರ ಮಹಾಗುಣಾಃ 

ಪ್ರಾರ್ಥ್ಯಾ ಮಹತ್ವಮಿಚ್ಛದ್ಧಿರ್ನ್‌ಚಯಂತಿ ಸ್ಮ ಕರ್ಹಿಚಿತ್‌ 11೨೦॥ 


ಬ್ರಹ್ಮಾದಿಗಳು ಶಾಸ್ತ್ರೋಕ್ತ ಪ್ರಕಾರದಲಿ 

ರಮೆಯರಸನ್ನ ಬಹುಕಾಲ ಭಜಿಸುವವರು 

ಆ ಮಹಾಭಗವತ್‌ ಪ್ರಪನ್ನರು ಶ್ರೀಯ ಕಟಾಕ್ಷವು 

ತಮಗೆ ಸೋಕಲು ಬಹು ಆಕಾಂಕ್ಷಿರಾಗಿಹರು 11೨೧1೬ 


ಯಾವಾಕೆಯ ಕಟಾಕ್ಷವು ಮೋಕ್ಚ ಹೇತುವೋ 

ಆವಾಕೆ ಶ್ರೀದೇವಿ ತಾನು ವಾಸಮಾಳ್ಪ 

ಅರವಿಂದ ವನ ಬಿಟ್ಟು ಕೃಷ್ಣ ಪದಯುಗ್ಮ 

ಸೇವಿಪಳು ಭರದಿ ಸದಾ ಸೌಭಾಗ್ಯವೆಂದು 11೨೨।! 


ಶ್ರೀಕೃಷ್ಣಾ ಸೌಭಾಗ್ಯ ಸಂಭೃತ್‌ ಪದಯುಗ್ಮ 

ಶ್ರೀದೇವಿ ಸೇವಿಪಳು ಆ ಶ್ರೀಕೃಷ್ಣ 

ವಿರಹದಿ ಇಂದು ನಾ ಶೋಚಿಸುತಿಹೆ ಅಂದು 

ಶ್ರೀಕೃಷ್ಣ ಚರಣರೇಖಾಲಂಕೃತಳಾಗಿದ್ದೆ 11೨೩॥॥ 


1೭1704! 11111001 





ಶ್ರೀ ಪಸನ್ಹ ಶ್ರೀನಿವಾಸದಾಸಾರ್ಯ ವಎರಚಿತ ಕೃತಿ 63 


ಪದ್ಮಾಂಕುಶದ್ಹಜ ವಜ್ರ ಚಿಹ್ನದಿ ಪೊಳೆವ 

ಮಾಧವನ ಪಾದ ಎನ್ನ ಸರ್ವಾಂಗದಲ್ಲಿ 

ಬತ್ತಿ ಅಲಂಕೃತಳಾಗಿ ಶೋಭಿಸಿದೆ ಮೂರ್ಲೊೋಕ 

ಅಧಿಕ ಸೊಬಗಿ೦ದಲಿ ಕೃಷ್ಣ ಇಲ್ಲಿರಲು 11೨೪॥! 


ಶ್ರೀನಿಧಿ ಅನುಗ್ರಹದಿ ಭಾಗ್ಯ ಲಭಿಸಿದ ಜನರು 

ತನಗೆ ಸಮರಿಲ್ಲೆಂದು ಅಹಂಕಾರ ಗರ್ವಕೊಳ್ಳೆ 

ಅನುಗ್ರಹ ಶ್ರೀಹರಿ ಮತ್ತಿನ್ನು ನೀಡನು 

ಎಂದಳು ಹರಿಪತ್ನಿ ಭೂ ಸದಾ ಪುಣ್ಯವತಿಯು 1೨೫ 


ಮಹಾರ್ಹ ಹರಿ ಯದುವಂಶದಲಿ ಪ್ರಾದುರ್ಭವಿಸಿದ್ದು 

ಮಹಿಯಲ್ಲಿ ನಿನಗೆ ಪೂರ್ಣಪಾದ ನಾಲ್ಕು ಕೊಡಲು 

ಸಹಸ್ರಾಕ್ಸೋಹಿಣಿ ಅಸುರ ರಾಜರ ಆಳಿದು ಎನ್ನ 

ಮಹಾಭಾರ ಇಳಿಸಿದ ನಿನಗೂ ಒದಗಿದ 11೨೬1 


ಪ್ರೇಮಾವಲೋಕ ರುಚಿರ ಸ್ಥಿತ ಮಧುರ ಜಲ್ಬ 

ಸುಮನೋಹರ ಪಾದ ಚಿಹ್ನ ಸ್ಪರ್ಶ ಎನಗೆ 

ರೋಮಾಂಚ ಮಾಡಿತು ಇಂಥ ಪುರುಷೋತ್ತಮ ಕೃಷ್ಣ 

ರಮೆಯರಸ ವಿರಹ ಯಾವಳು ಸಹಿಸುವಳು 11೨೭! 


ಈ ರೀತಿ ಭೂಮಿದೇವಿ ಧರ್ಮನಿಗೆ ಹೇಳಿದಳು 

ಧರೆಯು ಧರ್ಮನು ಅಲ್ಲಿ ಇರುವಾಗಲೇ 

ಸರಸ್ವತೀ ತೀರ ಆ ಕ್ಷೇತ್ರಕೆ ರಾಜರ್ಷಿ 
ಪರೀಕ್ಷಿತ್‌ ದೇವರಾತನು ಬ೦ದು ಸೇರಿದನು 11೨೮ 


ಪೂರ್ಣ ಗುಣನಿಧಿ ಅನಘ ಜನದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಶ ಮದ್ದಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ'' ನಮೋ 

ನೀನುಡಿಸಿದಿದು ನಿನಗರ್ಪಿತ ಸುಹ್ಟದ ಪಾಹಿ 11೨೯೬ 


॥॥ ಇತಿ ಶ್ರೀಮದ್ಭಾಗವತಾಮೃತಸಾರ ಷೋಡಶೋಧ್ಯ್ಮಾಯಃ ॥ 


1೭1704! 1111101 


ಶ್ರೀ ಪಸನ್ದ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 64 


ಅಥ ಸಪ್ತದಶೋಧ್ಯಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣು 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು !(ಪ॥ 


ಪರೀಕ್ಷಿತ್ತು ನೋಡಿದನು ಕುರುಕ್ಷೇತ್ರಕೆ ಪೂರ್ವ 

ಸರಸ್ವತೀ ತೀರದಲಿ ಎತ್ತನ್ನು ಆಕಳನ್ನು 

ಶೂದ್ರರಾಜ ವೇಷದಲ್ಲಿ ಕಲಿ ದಂಡದಿಂದ ಆ 
ಎರಡನ್ನು ಹೊಡೆಯುತ್ತಿದ್ದ ಕೇಳುವವರಿಲ್ಲ ೧1! 


ಎತ್ತಿಗೆ ಒಂದೇ ಪಾದ ವೃತತಿನಿಭ ಬಿಳಿ ಬಣ್ಣ 

ಅತಿಭೀತಿಯಲಿ ನಡುಗಿತು ಶೂದ್ರನ ಪೆಟ್ಟಿಂದ 

ವತ್ಸಹೀನ ಕೃಶ ಅಶ್ವಮುಖಿ ಆ ಆಕಳನ್ನು 

ಪಾದದಿಂದೊದೆಯುತ್ತಿದ್ದಿದ್ದನ್ನ ಕಂಡ ರಾಜ (1೨11 


ಸ್ವರ್ಣ ಪರಿಕರ ಪರಿಷೃತ ರಥದಿ ಕುಳಿತು 

ಧನುಸ್ಸಲ್ಲಿ ಬಾಣಹೂಡಿ ಕಲಿಯನ್ನ ನೋಡಿ 

ಘನ್ನ ಕಾರ್ಮುಕ ಮೇಘ ಗರ್ಜಿಸುವ ಗಂಭೀರ 

ವಾಣಿಯಲಿ ಪ್ರಶ್ನೆ ಮಾಡಿದ ಯಾರು ನೀನು ? 11೩1 


ನೃಪವೇಷದಲಿ ನಟಿಸುತಿ ಕರ್ಮಣಾ ಶೂದ್ರ 

ನೀ ಬಲಾಢ್ಯನು ಅಬಲ ಗ್ಲೋಗಳ ಹೀಡಿಸುತಿ 

ಭೂಪಾಲನು ನಾನು ರಕ್ಷಕನಾಗಿರುತಿಹೆನು 

ದುರ್ಬಲರನ್ನ ಪೀಡಿಸುವ ನೀನು ದಂಡನಾರ್ಹ (೪1 


ಶ್ರೀಕೃಷ್ಣ ಗಾಂಡೀವಿ ಅರ್ಜುನ ಸಹ ದೂರ 

ಹೋಗಿರುವ ಸಮಯದಿ ಬಂದು ನೀನು 

ಯಾರು ಕಾಣದ ಸ್ಥಳದಿ ಗೋಗಳ ಪೀಡಿಸುತಿ 

ನೀ ಕೊಲ್ಲಲ್ಲಡಲರ್ಹ ಎಂದು ತೋರಿಸಿರುವಿ 11೫11 


101/04! 1111/01 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಎರಚಿತ ಕೃತಿ 85 


ಹೀಗೆ ಕಲಿಗೆ ಹೇಳಿ ಪರೀಕ್ಷಿತ್‌ ಧರ್ಮಗೆ ಹೇಳಿದ 

ಶೋಕವಾಗುತೆ ಮೂರು ಪಾದ ಕಳಕೊಂಡು 

ಏಕ ಪಾದದಿ ಇರುವ ನಿನ್ನನ್ನು ಕಂಡು ನೀ 

ನಾಕಿಗಳಲಿ ಓರ್ವ ವೃಷರೂಪಧರನು 1೬1! 


ಧರೆಗೆ ಹೇಳಿದ ನಾನು ಖಳನ್ನ ಶಿಕ್ಷಿಸುವೆ 

ಮರೋದ ಅಂಬಾ ಭದ್ರಂ ತೇ ಎಂದು 

ಧರ್ಮನ್ನ ಮತ್ತು ನೋಡಿ ಪ್ರಶ್ನೆ ಮಾಡಿದ ಯಾರು 

ಚರಣ ಮೂರನ್ನ ಕತ್ತರಿಸಿದವರು ? 11೭! 


ಆರ್ತಾನಾಂ ಅತೀ ನಿಗ್ರಹವು ಭೂಪಾಲರ 

ಅತಿಮುಖ್ಯ ಧರ್ಮವು ಈ ಪಾಪಿ ಕಲಿಯು 

ಭೂತದೃಹ ಅಸತ್ರಮನು ಇವನ್ನ ನಾ ಕೊಲ್ಲುವೆ 

ಈ ದುಷ್ಟ ಕೊಲ್ಲಲ್ಪಡೆ ಅರ್ಹನಾಗಿಹನು 11೮1 


ಕೃಷ್ಣಾನುವರ್ತಿ ರಾಜರ ರಾಜ್ಯದಲ್ಲಿ 

ನಿನ್ನಂತೆ ಪ್ರಾಣಿಗಳಿಗೆ ಕಷ್ಟ ಬೇಡ 

ಪಾಂಡವರ ಕೀರ್ತಿದೂಷಣೆ ಮಾಳ್ಬಂತೆ ನಿನ್ನ 

ಚರಣ ಮೂರನ್ನ ಕಡೆದವನು ಯಾರು ? 11೯1! 


ಯಾರಾದರೂ ಅವನ ಕೈಗಳ ಕತ್ತರಿಸುವೆ 

ಯಾರು ಅಧರ್ಮ ಮಾರ್ಗದಿ ಇಹರು ಅವರುಗಳನ್ನ 

ಶಾಸ್ತ್ರೋಕ್ತ ರೀತಿಯಲ್ಲಿ ಶಿಕ್ಷಿಸಿ ಸ್ವಧರ್ಮದಲಿ 

ಇರುವವರ ರಕ್ಷಿಸುವುದು ರಾಜರ ಪರಮ ಧರ್ಮ 11೧೦!! 


ಪಾಂಡವ ವಂಶಜ ಮಾತು ಕೇಳಿ ಧರ್ಮ ಹೇಳಿದ 

ಪಾಂಡವರ ಗುಣಗಣನೋಡಿ ಭಗವಂಶ 

ಶ್ರೀಕೃಷ್ಣ ದೌತ್ಯಾದಿಗಳ ಮಾಡಿದ ಅಂಥ 

ಪಾಂಡವೇಯಗೆ ಉಚಿತ ಆರ್ತರ ರಕ್ಷಿಪ ಮಾತು ೧೧ 


70704! 1/1/೧೮07 


ಶ್ರೀ ಪಸನ್ಗ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 86 


ಧರ್ಮ ಹೇಳಿದ ಶೋಕಬೀಜ ವಿಷಯದಲ್ಲಿ 

ವಿಮರ್ಶನ ಪರೀಕ್ಷಿತನೆ ಮಾಡೆಂದು 

ಪರೀಕ್ಷಿತ ಹೇಳಿದ ವೃಷರೂಪದಿ ಧರ್ಮ 

ತೋರಿಹನು ಎಂದು ಧರ್ಮನ್ನ ಶ್ಲಾಘಿಸಿದ 1೧೨1 


ಕೃತಯುಗದಿ ತಪ ಶೌಚ ದಯಾ ಸತ್ಯ 

ಎಂದು ನಾಲ್ಕು ಪಾದಗಳು ಧರ್ಮ ನಿನಗಿದ್ದು 

ಸತ್ಯ ಎಂಬೋ ಒಂದೇ ಪಾದ ನಿನಗೆ ಈಗ 

ಅಧರ್ಮರೂಪ ಕಲಿ ಅಪಹರಿಸೆ ನೋಡುತಿಹನು 11೧೩ಟ! 


ಭೂರ್ಭಗವತಿಯೇ ಈ ಗೋ ರೂಪಳಾಗಿಹಳು 

ಭೂಭಾರ ಕಳೆದ ಹರಿ ಪಾದ ಚಿಹ್ನೆಯಿಂದ 

ಶೋಭಿಸಿದಳು ಇನ್ನೀಗ ಬ್ರಾಹ್ಮಣದ್ವೇಷಿಗಳು 

ಭೂಪಾಲರೆನ್ನುತ ಬರುವರೆಂದು ಶೋಚಿಸಿತಿಹಳು . ಟ೧೪॥ 


ಹಿತಮಾತು ಪರೀಕ್ಷಿತ್‌ ಧರ್ಮವು ಭೂಮಿಗೂ ಹೇಳಿ 

ಅಧರ್ಮ ಹೇತು ಕಲಿಯ ಹತಮಾಡಲು ಖಡ್ಗ 

ಎತ್ತಲು ಕಲಿ ನೋಡಿ ನೃಪಲಾ೦ಚನ ತ್ಯಜಿಸಿ 

ಭೀತಿಯಿಂ ಶಿರ ಪರೀಕ್ಷಿತ್‌ ಪಾದದಲಿಟ್ಟ 11೧೫ 


ಶರಣುಹೊಕ್ಕವರನ್ನ ಪೊರೆವಂಥ ಪರೀಕ್ಷಿತ್ತು 

ಶಿರ ಪಾದದಲ್ಲಿಟ್ಟು ಶರಣಾದ ಕಲಿಯ 

ಶಿರ ಕತ್ತರಿಸದೇ ಅರ್ಜುನ ಯಶೋಧರ ಮುಂದೆ 

ಕರಮುಗಿದಿ ನೀನು ಭೀತಿ ಬೇಡ ಎಂದ 1೧೬1! 


ಮತ್ತು ಹೇಳಿದ ಕಲಿಗೆ ನನ್ನ ರಾಜ್ಯದಲಿ 

ಅಧರ್ಮಬಂಧು ಕಲಿ ನೀನು ಇರಬಾರದು 

ಹಿಂದೆ ನೀ ನೃರೋಳಿರೆ ಲೋಭ ಅನ್ಫತ ಕಲಹ 

ಅಧರ್ಮ ಅನಾರ್ಯತ್ವಾದಿಗಳಿದ್ದವು (೧೭ 


4 


7201-04! 11/1೧/01" 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕ್ಫ 67 
ಯ 


ವಿಂದ್ಯ ಹಿಮವತ್‌ ಮಧ್ಯ ಬ್ರಹ್ಮಾವರ್ತವು 

ಈ ದೇಶದಲ್ಲಿ ನೀ ಇರಬಾರದು 

ಸ್ವಾಧ್ಯಾಯಾದಿ ಬ್ರಹ್ಮಯಜ್ಞ ಪುರೋಡಾಸಾದಿಗಳಿಂದ 

ಸಾಧು ಮುನಿಜನ ಯಜ್ಲ ಮಾಳ್ಬರೀ ಸ್ಥಳದಿ ೧೮॥! 


, ಯಜ್ಞೇಶ್ವರ ಹರಿಗೇ ಪ್ರೀತಿಕರ ಯಜ್ಞಮಾಳ್ಪ 

ಆರ್ಯರು ವಾಸಿಸುವರು ಈ ಸ್ಥಳದಲ್ಲಿ 

ಯಜ್ಞೇಶ ಸರ್ವಾಂತರ್ಬಹಿರ್ವ್ಯಾಪ್ತ ಸ್ವಾಮಿಯು 

ಯಜಿಪರಿಗೆ ಸುಖವಿತ್ತು ಪೊರೆಯುತಿಹನು (೧೯॥ 


ಇದು ಕೇಳಿ ಭೀತಿಯಿ೦ ನಡುಗಿ ಕಲಿ ಹೇಳಿದ 

ಹೇ ಧರ್ಮ ಭೃತಾಂ ಶ್ರೇಷ್ಠ ನಿನ್ನಿಂದ ನಿರ್ದೇಷ್ಟ 

ಸ್ಥಾನದಲಿ ನಾ ವಾಸಮಾಡುವೆನು ಎನಗೆ 

ನೀ ಸ್ಥಾನ ಯಾವುದೆಂದು ಹೇಳಬೇಕೆಂದು 11೨೦! 


ಪ್ರಾರ್ಥನೆ ಲಾಲಿಸಿ ಪರೀಕ್ಷಿತ್‌ ಇತ್ತನು 

ದ್ಯೂತವು, ಮದ್ಯವು, ಸ್ತ್ರೀಯರು, ಸೂನಾ 

ಚತುರ್ವಿಧ ಅಧರ್ಮಗಳು ಇರುವ ಈ ಸ್ಥಾನಗಳ್‌ 

ಮತ್ತು ಕಲಿ ಯಾಚಿಸಲು ಜಾತರೂಪ ಇತ್ತ (1೨೧॥॥ 


ಅನೃತ ಮದ ಕಾಮ ರಜೋವೈರವು 

ಸ್ಥಾನದ್ಯೂತಾದಿಯೊಳ್‌ ಕಲಿ ಇರುವುದರಿಂದ 

ಕ್ಹೋಣಿಪರು ಗುರುಗಳು ಧರ್ಮಶೀಲರು ಸರ್ವಸಾಧು 

ಜನರು ಅವಿಹಿತದಿ ಏತಾನಿ ನ ಸೇವೇತ 11೨೨ 


ಧರ್ಮ ವೃಷರೂಪನಿಗೆ ನಷ್ಟ ಮೂರು ಪಾದಗಳು 

ಪರೀಕ್ಷಿತ್‌ ಪುನಃ ಬಂದು ಸೇರುವಂತೆ ಮಾಡ್ದ 

ಧರ್ಮ ಪನಃ ತಪಃ ಶೌಚ ದಯಾ ಸತ್ಕಾಖ್ಕ 

ಚರಣ ನಾಲ್ಕಿಂದ ಬೆಳಗಿದನು ಮುದದಿ (1೨೩ 


1೭117091 11111701 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ ನ 88 


ಮಹೀದೇವಿಗೆ ಹಿತಮಾತುಗಳ ಆಡಿ 

ಮಹಾರಾಜ ಪರೀಕ್ಷಿತ್‌ ಯುಧಿಷ್ಠಿರನಿಂ ದಿತ್ತ 

ಸಿಂಹಾಸನದಿ ಕುಳಿತು ಮಹಾಕೀರ್ತಿಮಾನಾಗಿ 

ಮಹೀಜನರ ಪಾಲಿಸಿದ ಮಹಾ ಸಾಮರ್ಥ್ಯದಿಂದ 11೨೪॥! 


ಪೂರ್ಣಗುಣನಿಧಿ ಅನಘ ಜನ್ಮಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಯ ಮಧ್ವಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಸ ನಮೋ 

ನೀ ನುಡಿಸಿದಿದು ನಿನಗರ್ಪಿತ ಸುಹೃದ ಪಾ 11೨೫! 


11 ಇತಿ ಶ್ರೀಮದ್ಭಾಗವತಾಮೃತಸಾರ ಸಪ್ತದಶೋಧ್ಯಾಯಃ ॥! 


ಅಥ ಅಹಷ್ಟಾದಶೋದಧ್ಯಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಕಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾಣಿ ಕರ್ತನೇ ಶರಣು !!ಪ॥ 


ಸೂತರು ಹೇಳಿದರು ಪುನಃ ಖುಷಿಗಳಿಗೆ 
ಅದ್ಭುತ ಚರಿತ ಶ್ರೀ ಕೃಷ್ಣಾ _ನುಗ್ರಹದಿ 
ದ್ರೌಣಿಯಸ್ತದಿಂ ದಗ್ನನಾದರೂ ಪರೀಕ್ಷಿತ್‌ 
ಎ ಛಿ ಆ 
ಉತ್ತರಾ ಉದರದಲಿ ಮೃತನಾಗಲಿಲ್ಲ 11೧1 


ಓ( 


ಸರೀಕ್ಷಿತನು ಬ್ರಾಹ್ಮಣ ಶಾಪದಿ೦ ಜೀವನಾಶ 


ರೀಸ್ಫಪ ತಕ್ಟಕ ನಿಂ ಪ್ರಾಪವಾದರೂನು 


ಲ ಲ ಂ' 


ಶ್ರೀಕೃಷ್ಣ ಭಗವತ್ಯರ್ಪಿತ ಚಿತ್ತದಿಂದ 


ದು 


ಮರಣದ ಮಹಾಭಯದಿ ಮನಸೋಲಲಿಲ್ಲ (1೨1 


ಶಿ. 


೧೫ 


1₹೭11'051 11111701 


ಶ್ರೀ ಪಸಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 89 


ತೊರೆದು ಸರ್ವದಿ ಸಂಗ ಶುಕರಲ್ಲಿ ಶಿಷ್ಯನಾಗಿ 

ಗುರುಪದೇಶದಿ ಸ್ವರೂಪ ಬಿಂಬ ಪರತತ್ವ 

ಅಪರೋಕ್ಷ ಜ್ಞಾನಾದಿ ಮುಕ್ತಿ ಸಂಪಾದಿಸಿ ಪರೀಕ್ಷಿತ್‌ 

ಸುರಸರಿತ ತೀರದಿ ದೇಹವ ಬಿಟ್ಟು 11೩| 


ಹರಿ ಉತ್ತಮ ಶ್ಲೋಕ ನಾಮ ಮಹಿಮೆ ನುಡಿದು 

ಹರಿಕಥಾಮೃತ ಶ್ರವಣ ಸೇವೆ ಹರುಷದಿಂ ಮಾಡಿ 

ಹರಿಪದಾಂಬುಜ ಸದಾ ಸರಿಸುತ್ತ ಇರುವವಗೆ 

ಮರಣಕಾಲದಿ ಭಯ ಕಳವಳಿಕೆ ಇಲ್ಲ 11೪॥ 


ಸ್ವಧಾಮಕೆ ಕೃಷ್ಣಯೈದಿದಾಕ್ಬ್ಟಣದಲ್ಲೇ 

ಅಧರ್ಮ ಬಂಧು ಕಲಿಯೆಲ್ಲೂ ಪ್ರವಿಷ್ಣನಾದರೂ 

ಸಪ್ತದ್ವೀಪಾಧೀಶ ಪರೀಕ್ಷಿತ್‌ ಆಳುವ ಕೊನೆವರೆಗೂ 

ಮುದರಿಕೊ೦ಡಿದ್ದ ಕಲಿ ಚೇಷ್ಟೆ ಮಾಡದಲೆ 11೫1 


ಶೌನಕಾದಿ ಖಷಿಗಳು ಹೇಳಿದರು ಸೂತರಿಗೆ 

ಶ್ರೀಕೃಷ್ಣ ಯಶೋ ಅಮೃತ ಮರ್ತ್ಯರು ನಮಗೆ 

ಚೆನ್ನಾಗಿ ತಿಳಿಯೆ ಹೇಳಿದಿರಿ ಸುಮಾಸುತರೇ 

ಪೂರ್ಣಾಯುಷರಾಗಿ ಬಹುವರುಷ ಬಾಳಿ 11೬ 


ಕೋ ನಾಮ ತೃಪ್ಯೇದ್ರಸವಿತ್ಯಥಾಯಾಂ 

ಮಹತ್ತಮೈಕಾ ೦ತಪರಾಯಣಸ್ಕ 

ನಾಂತಂ ಗುಣಾನಾಮಗುಣಸ್ಕ ಜಗ್ಮು- 

ಯೋರ್ಗೆಶ್ವರಾ ಯೆ ಭವಪಾದಮುಖ್ಯಾಃ 11೭.1 


ತಥೋ ಭವಾನ್ವ್ಯೆ ಭಗವಶ್ಚಧಾನೋ 

ಮಹತ್ತಮೈಕಾಂ ತಪರಾಯಣಸ್ಕ 

ಹರೇರುದಾರಂ ಚರಿತಂ ವಿಶುದ್ಧಂ 

ಶುಶ್ರೂಷತಾ೦ ನೋ ವಿತನೋತು ವಿದ್ವನ್‌ ॥೮॥॥ 


1೭17041 11111001 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ : ೨0 


ತನ್ನಟಃ ಪರಂ ಪುಣ್ಯಮಸಂವೃತಾರ್ಥ - 

ಮಾಖ್ಯಾನಮತ್ಯದ್ಭುತಯೋಗನಿಷ್ಠ ೦ 

ಅಖ್ಯಾಹ್ಯನಂ೦ತಾಚರಿತೋಪಪನ್ನಂ 

ಪರೀಕ್ಷಿತಂ ಭಾಗವತಾಭಿರಾಮಂ 11೯1! 


ಪೂರ್ಣ ಜ್ಞಾನ ಮಹಾಭಾಗವತ ಪರೀಕ್ಷಿತನು 

ಮೌನಿ ಶುಕರಿಂದುಪದಿಷ್ಟ ಜ್ಞಾನದಿಂದ 

ಹೊಂದಿದನು ಅಪವರ್ಗಾಖ್ಯ ದ್ವಿಜ ಧ್ವಜಪಾದ 

ಶೌನಕರು ಕೇಳಿದರು ಅದನ್ನ ಹೇಳೆಂದು 11೧೦! 


ಜ್ಞಾನ ವೃದ್ಧರ ಸೇವೆಯಿಂದ ಸಫಲವಾಯ್ತು 
ತಾನು ಜನ್ಮ ತಾಳಿದ್ದು ಎನ್ನುತ ಸೂತರನ್ನು 
ದಿ ದ್ಮ 
ಇನ್ನು ಹೇಳಿದರು ಕಾಲದೇಶ ಅಪರಿಚ್ಛಿನ್ನ ಸತ್ಯ 
ಜ್ಞಾನಾನಂತನ ಮಹತ್‌ ಗುಣತ್ವ ಹೊಗಳಿ (೧೧॥ 


ಬ್ರಹಾದಿಗಳಿಗೆ ಕಟಾಕ್ಚವೀಕ್ಷ ಮಾಡದೆಲೆ 

ಮಹಾಲಕ್ಷ್ಮೀ ಅನಪೇಕ್ಷ ಸ್ವರತ ಅನಿಚ್ಛ 

ಮಹಾರ್ಹ ಸಮಾಧಿಕರಹಿತ ಗುಣಗಣ ಸರ್ವೋತ್ತಮ 

ಶ್ರೀ ಹರಿಯಂಫ್ರಿರೇಣು ಸೇವಾರತಳೆಂದು ತೋರಿಸಿಹಳು ೧೨ 


ಬ್ರಹ್ಮ ಗಂಗಾಧರೇಂದ್ರಾದಿಗಳು ಸರ್ವರೂ 

ಮಹಾಲಕ್ಷ್ಮೀಯ ಮಂದಕಟಾಕ್ಸಾಧೀನರು 

ಮಹಾಲಕ್ಷ್ಮೀ ತನ್ನ ಪತಿ ಹರಿಯ ಅಧೀನಳು 

ಶ್ರೀಹರಿ ಲಕ್ಷ್ಮೀ ಪತಿಯೇ ಸರ್ವೋತ್ತಮನು 1೧೩1 


ವಿರಿಂ ಚಾರ್ಪಿತ ಅರ್ಫಜಲ ಹರಿಯ ನಖದಿಂದ 

ಹರಿದು ಗಂಗೆ ಶಿವನ ಸಹ ಜಗತ್ಸರ್ವ 

ಪವಿತ್ರ ಮಾಡಿತು ಹರಿಮುಕುಂದ ಸರ್ವೋತ್ತಮ 

ನಾರಾಯಣನೇ ಭಗವನ್ನಾಮ ವಾಚ್ಯ ((೧೪॥! 


1೭1104! 11111001 


ಶ್ರೀ ಪುಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 91 


ಏಕದಾ ಪರೀಕ್ಷಿತ್ತು ಮೃಗಬೇಟೆ ಆಡಲು 

ಹೋಗಿ ಧನುರ್ಧರನಾಗಿ ಅಡವಿಯಲ್ಲಿ 

ತಿರುಗಾಡಿ ಹಸಿದೆ ತೃಷಿಯಲಿ ಶಾಂತನಾಗಿ 

ಆಶ್ರಮ ಒಂದ ಆ ವನದಲ್ಲಿ ಕಂಡ 1೧೫ 


ಆಶ್ರಮದೊಳು ಕುಳಿತ್ರಿದ್ದರು ಶಮೀಕ ಮುನಿಗಳು 

ನೀರು ಬೇಕೆಂದು ಮಹಾರಾಜ ಕೇಳಿದನು ' 

ಆ ಬ್ರಾಹ್ಮಣ ಧ್ಯಾನ ಸಮಾಧಿಯಲಿದ್ದುದರಿಂದ 

ಅರಿಯ ನೀರು ಬೇಕು ಎಂದು ಕೇಳಿದ್ದು 1೧೬ 


ಶ್ರೋತ್ರಾದಿಂದ್ರಿಯಗಳು ಪ್ರಾಣ ಮನ ಬುದ್ಧಿಯು : 

ನಿರೋಧಿಸಿ ಕುಂಭಕದಿ ಬಾಹ್ಯ ಜ್ಞಾನ ತೊರೆದು 

ತುರೀಯ ಹರಿ ಪ್ರಾಪ್ತಿಯಿಂ ಸ್ವಬಿಂಬವನ್ನನುಭವಿಸಿ 

ಆ ಯಷಿ ಇದ್ದದ್ದು ಮಹಾರಾಜ ಅರಿಯ ' (೧೭! 


ತೃಣ ಭೂಮಿಉದಕವಾಗ್‌ ಸ್ಟಾಗತ ನೀಡದೇ 

ತನಗೆ ಅವಜ್ಞಮುನಿ' ಮಾಡಿದರು ಎಂದು 

ಮನ್ಶ್ಯು ಮತ್ಸರ ಕೊಂಡ ಕ್ಷುತೃಷಿ ನಿಮಿತ್ತದಿಂ 

ಮನ ಸೋತು ಬ್ರಹ್ಮ ಕುಲ ಪ್ರಿಯ ಪರೀಕ್ಷಿತ್ತು ॥೧೮॥ 


ಶ್ರಮ ಹಸಿವು ತೃಷೆಯಿಂದ ಕೋಪದಲಿ ಮನಸೋತು 

ಸಮೀಪ ಇದ್ದ ಮೃತಸರ್ಪ ಧನುಸ್ಸಿಂದ ತೆಗೆದು 

ಸಮಾಧಿಸ್ಥ ಆ ಖಷಿ ಕಂಠದಿ ಹಾಕಿದ ರಾಜ 

ನಿಮಿತ್ತವಾಯಿತು ಇದು ಶಾಪ ಕೊಳ್ಳಲಿಕೆ 1೧೯ 


ತರ್ಕ ಮಾಡುತ ಮನದಿ ಪುರಕೆ ಹೊರಟ ಪರೀಕ್ಷಿತ್‌ 

ಆಕಾಲ ಅಲ್ಲಿಲ್ಲ ಖಷಿಪುತ್ರ ಬಾಲ 

ತಕ್ಕ ಸಮಬಾಲರೊಡೆ ಹೊರಗೆ ಆಡುತ್ತಿದ್ದಾಗ 

ದುಷ್ಕೃತವಾಯಿತು ರಾಜನಿಂದ ಎಂದರಿತ 11೨೦! 


1೭17061 11011101 





ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ಎರಚಿತ ಕೃತಿ 92 


ಅತಿತೇಜಸ್ವಿ ಬಾಲ ಹೇಳಿದ ವಿಪ್ರದಾಸ ಕ್ಚತ್ರಿಯರು 

ಅಧರ್ಮರತರಾದರು ಶ್ರೀಕೃಷ್ಣ' ಹೋದ ಮೇಲೆ 

ನಾ ದಂಡಿಸುವೆ ಮತ್ಪಿತೃದ್ರುಹನ ಎನ್ನುತ 

ಪಶ್ಯ ಮೇ ಬಲಂ ಎಂದ ಸ್ನೇಹಿತರ ನೋಡಿ ॥॥೨೧ಟ 


ರೋಷದಲೆ ಕಣ್ಣು ಕೆಂಪಾಗಿ ಖಷಿಬಾಲಕನು 

ಕುಶಪಾಣಿಯಾಗಿ ಆಚಮನ ಮಾಡಿ 

ಬೀಸಿದನು ವಾಗ್ವಜ್ರರೂಪ ಶಾಪ ಪರೀಕ್ಷಿತ್ರನ್ನ 

ತಕ್ಷಕಃ ಸಪ್ತಮೇ $ಹನಿಂ ದಗ್ದಂ ಕುರ್ಯಾತ್‌ ಎಂದು 1॥೨೨॥॥ 


ಆಶ್ರಮ ಪ್ರವೇಶಿಸಿ ತಂದೆಗರಳದಲಿ ಆ ಮೃತ 

ಸರ್ಪ ಇರುವುದು ಕಂಡು ದುಃಖ ಅತಿಯಾಗಿ 

ಕಿರುಚಿ ಅತ್ತನು ಆಗ ಯಷಿ ಮೆಲ್ಲಗೆ ಕಣ್ಣು 

ತೆರೆದು ಸರ್ಪವ ಒದರಿ ಅಂದರು ಏನಾಯ್ತು 11೨೩! 


ಪುತ್ರ ಹೇಳಿದ ಸರ್ವವನ್ನ ಕೇಳಿ, ಖುಷಿಗಳು 
ಪುತ್ರನ್ನ ಹೊಗಳಲಿಲ್ಲ ಖಂಡನೆ ಮಾಡಿದರು 
ನರದೇವನಿಗೆ ನೀನು ದ್ರೋಹಮಾಡಿದಿ ಅಲ್ಪ 
ಅಪರಾಧಕೆ ಮಹಾ ದೊಡ್ಡ ದಂಡನೆಯು 11೨೪! 


ಸಂರಕ್ಷಿಸುತಿಹ ಪ್ರಜೆಗಳ ಭಯ ನಿವಾರಿಸುತ 

ನರದೇವನಿಲ್ಲದಿರೆ ಅರಾಜಕವಾಗಿ 

ಚಜೋರದುಷ್ಟರು ಹಾವಳಿಗೈವರು ನೀ ಮಹದಜ್ಞ 

ಅರಸನಿಗೆ ಶಾಪ ಇತ್ತಿ ಕುಬುದ್ಧಿಯಲಿ 11೨೫1! 


ಅರಾಜಕದಿ ಪ್ರಜೆ ಹಿಂಸೆಗೊಳಗಾದರೆ 

ಗುರಿಯಾಗುವೆವು ನಾವು ಆ ಪಾಪಕೆ 

ಅರಸನಿಲ್ಲದೆ ವೈದಿಕ ವರ್ಣಾಶ್ರಮ ಕೆಟ್ಟು 

ಬೆರದು ಜಾತಿಗಳು ಅಧರ್ಮ ವರ್ಧಿಪುದು 11೨೬॥ಟ 


1211051 1111101 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ 93 


ಅರಸಿನೊಳು ಶ್ರೀವಿಷ್ಣುವೇ ಇದ್ದು 

ಪರಿಪಾಲಿಸುವ ಸರ್ವ ಪ್ರಜೆಗಳನ್ನ 

ಅರಸನು ಶ್ರೀವಿಷ್ಣುವಿನ ಪ್ರತಿಮಾ ಸ್ಥಾನೀಯ 

ಅರಸನಿಲ್ಲದಿದ್ದರೆ ಅರಾಜಕತ್ವ 11೨೭ಟ 


ಪರೀಕ್ಷಿತ್‌ ಸಾಮ್ರಾಟನು ಧರ್ಮಪಾಲ ನರಪತಿಯು 

ಪರಮ ಭಾಗವತ ಮಹಂತ ಹರಿಭಕ್ತ 

ರಾಜರ್ಷಿಯು ಬಹು ಅಶ್ವಮೇಧಯಾಗಗಳ 

ಚರಿಸಿಹ ನಮಲಿ ಬಂದಾಗ ತೃಷಿ ಶ್ರಮದಲಿದ್ದ 11೨೮॥ 


ಸರ್ವಾತ್ಮ ಭಗವಾನ್‌ ಶ್ರೀಹರಿ ಕ್ಷಮಿಸಲಿ 

ಪಕ್ಚವಿಲ್ಲದ ಬುದ್ಧಿಯಲಿ ಬಾಲ ಮಾಡಿದ ಪಾಪ 

ಏವಂವಿಧ ಸಾಧು ಖಷಿಗಳು ಹೇಳಿದರು 

ಭುವಿಪಾಲ ಕೃತ ಅಘ ಮನಸಿಗೆ ತರಲಿಲ್ಲ 11೨೯॥ 


ಪೂರ್ಣಗುಣನಿಧಿ ಅನಫ ಜನ್ಮಾದಿಕರ್ತ ಅಜ. 

ಆಮ್ನಾಯೋದಿತ ಪ್ರಾಪ್ಯ ಮದ್ದಸ್ಥ ಶರಣು 

ವನಜಭವಪಿತ “ಶ್ರೀ ಪ್ರಸನ್ನ ಶ್ರೀನಿವಾಸ” ನಮೋ 

ನೀನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ 11೩೦1 


॥॥ ಇತಿ ಶ್ರೀಮದ್ಭಾಗವತಾಮೃತಸಾರ ಅಷ್ಟಾದಶಮೋಧ್ಯ್ಕಾಯಃ 


ಅಥ ಏಕೋನವಿಂಶೋಧ್ಯ್ಕಾಯಃ 


ಭೂಮಾದಿ `ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು !![ಪ!1 


1೭1704! 1111101 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ ೨4 


ಬಹು ಚಿಂತಿಸಿದ ಮನನೊಂದು ಪರೀಕ್ಷಿತ್‌ ತಾನು 

ಬ್ರಾಹ್ಮಣೋತ್ತಮ ಗೂಢತೇಜಸ್ವಿಯಲ್ಲಿ 

ಬಹು ನೀಚ ಅನಾರ್ಯವತ್‌ ಕೃತ ದೋಷದಿಂದ 

ಬಾಹೋದು ವ್ಯಸನ ದುರತ್ಕಯ ಎಂದು (1೧ 


ಬ್ರಾಹ್ಮಣನು ವಿಷ್ಣುವ ಉತ್ತಮ ಪ್ರತಿಮೆಯು 

ಬ್ರಾಹಗೆ ದ್ರೋಹವು ವಿಷ್ಣುಗೆ ದ್ರೋಹ 

ಬಹು ಇನ್ನೂ ಚಿಂತಿಸಿದ ಪರೀಕ್ಷಿತ್‌ ಆ ಕರ್ಣ್ಯ 

ಬ್ರಾಹ್ಮಣನ ಪುತ್ರನು ಕೊಟ್ಟಿರುವ ಶಾಪ 1೨1 


ಅಪರಾಧ ಪರಿಹಾರ ದೇಹ ವಿಯೋಗಕೆ 

ತಪೋಧನ ಸುತ ಪ್ರೇರಿತ ತಕ್ಷಕ : 

ರೂಪ ತನ್ನ ಮರಣಪ್ರಾಪ್ತಿ ರಾಜ್ಯಾದಿಗಳಲ್ಲಿ 

ಅಲಂಬುದ್ಧಿ ವೈರಾಗ್ಯಹೇತು ಸಾಧನವೆಂದು ನೆನೆದ 11೩1! 


ಭೂ ಸ್ವರ್ಗ ಲೋಕಗಳು ಅನಿತ್ಯವು ದುಃಖ ಮಿಶ್ರ 

ಅವೆರಡೂ ಹೇಯವು ಶ್ರೀಕೃಷ್ಣ ಅಂಘ್ರಿ 

ಸೇವೆಯೇವೆ ನಿತ್ಯಸುಖಪ್ರದವು ದುಃಖರಹಿತ 

ಏವಂ ವಿಧ ಚಿಂತಿಸಿ ಭುವಿ ಸ್ವರ್ಗ ತ್ಯಜಿಸಿದನು 11೪11 


ಕೃಷ್ಣಾಂಫ್ರಿ ಸೇವೆಯೇವೆ ಕರ್ತವ್ಯವು ಎಂದು 

ಅನನ್ಯ ಭಾವದಿ ಕೃಷ್ಣಾಂಖ್ರ ಅಬ್ಬ 

ನೆನೆಯುತ ಸುರನದೀ ತೀರದಲಿರೆ ನಿಶ್ಚಸಿದ 

ಅನಶನನಾಗಿ ಯಾವಜ್ಜೀವ ಪರ್ಯಂತ ॥ 11211 


ಲಸಚ್ಛ್ರ್ರೀ ತುಳಸೀ ವಿಮಿಶ್ರ ಕೃಷ್ಣಾಂಖ್ರರೇಣು 

ಈ ಸುರನದಿ ಗಂಗಾ ಉದಕ ಮಹೋತ್ತಮವು 

ಈ ಸುರ ಸರಿದ್ವಾರ ಸರ್ವಜಗತ್ಪಾವನಿಯು 

ಸರ್ವಸುರರಿಗೂ ಮರ್ತ್ಯರಿಗೂ ಶುದ್ಧಿಕರವು 1೬! 


1೭1704! 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ ೨5 
ಸಮಸ್ತ ಸಂಗ ಮುಕ್ತಮುನಿವ್ರತನು ಪರೀಕ್ಷಿತ್‌ 

ಶ್ರೀಮಹಾವಿಷ್ಣು ಪಾದಾಬ್ಜಜಾತೀರದಲ್ಲಿ 

ಶ್ರೀಮುಕುಂದಾಂಫ್ರಿಯಲಿ ಅನನ್ಯ ಭಾವ ಮನವಿಟ್ಟು 

ನಿರ್ಮಮ ಚಿತ್ತದಿಂ ಪ್ರಾಯೋಪವೇಶ ಮಾಡಿದ 11೭.|| 


ಅತ್ರಿ ಅರಿಷ್ಟನೇಮಿ ಚ್ಯವನ ಶರದ್ವಾನ್‌ ವಸಿಷ್ಠ 

ಪರಾಶರ ಭೃಗು ಅಂಗೀರ ವಿಶ್ವಾಮಿತ್ರ 

ಪರಶುರಾಮ ಮೇಧಾತಿಥಿ ಔರ್ವ ಇಧವಾಹ 

ಇಂದ್ರಪ್ರಮದ ದೇವಲ ಗೌತಮ ಉತಥ್ಯ ` 11೮। 


ಆರ್ಷ್ಟಿಷೇಣ ಪಿಪ್ಪಲಾದ ಕವಷ ದ್ವೈಪಾಯನ 

ಭಾರದ್ವಾಜ ಮೈತ್ರೇಯ ನಾರದ ಅಗಸ್ತ್ಯ 

ಅರುಣಾದಿ ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ - 

ವರ್ಯರುಗಳ ಪರೀಕ್ಷಿತ್‌ ಸಮ್ಯಕ್‌ ಪೂಜಿಸಿದ 1೯ 


ವಿಜ್ಞಾಪನೆ ಮಾಡಿದ ಖಷಿಗಳ ಪುನರ್ನಮಿಸಿ 

ಅರ್ಫ್ಥ್ಯ ಕೈಯಲಿ ಹಿಡಿದುಕೊಂಡು ಪರೀಕ್ಷಿತ್‌ 

ಅಹೋ ವಯಂ ಧನ್ಯತಮಾ ನೃಪಾಣಾಂ 

ಮಹತ್ತಮಾನುಗ್ರಹಣೀಯಶೀಲಾಃ ಎಂದ ॥೧೦॥ 


ಬ್ರಾಹ್ಮಣಕುಮಾರ ಶಾಪ ವೈರಾಗ್ಯ ಹೇತುವಾಯಿತು 

ಮಹತ್ರಮಾನುಗ್ರಹಣೀಯ ಶೀಲ ತನ್ನ 

ಕುಹಕನೋ ತಕ್ಷಕನೋ ಭಕ್ಷಿಸಲಿ ತನ್ನಯ 

ದೇಹಪತನ ಪರ್ಯಂತ ಗಾಯತ ವಿಷ್ಣುಗಾಥಾಃ ಎಂದ ೧೧ 


ಈ ಜನ್ಮ ಮಾತ್ರವಲ್ಲ ಬರುವ ಜನ[ಗಳಲ್ಲೂ 

ನಿಜಭಕ್ತಿ ಹರಿಯಲ್ಲೂ ಹರಿಭಕ್ತರಲ್ಲೂ 

ಸಜ್ಜನ ಹರಿರತರಲ್ಲಿ ಸ್ನೇಹ ಇರಲಿ ಎಂದು 

ನಿಜಭಾವದಲಿ ಪುನಃ ನಮಿಸಿದ ಪರೀಕ್ಷಿತ 11೧೨॥[ 


1೭17604! 11111001 





ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ ೨6 


ಮಗ ಜನಮೇಜಯನಲ್ಲಿ ರಾಜ್ಯಭಾರ ವಹಿಸಿ 

ಗಂಗಾ ದಕ್ಷಿಣ ತೀರ ಪ್ರಾಸಾದದಲ್ಲಿ 

ಅಗ್ರಪ್ರಾಚೀ ಕುಶಾಸನದಿ ಉದಂಗ್ಕುಖವಾಗಿ 

ತಾ ಕುಳಿತ ಹರಿರತನು ಧೀರ ಪರೀಕ್ಷಿತ್‌ 1೧೩ಟ 


ರಾಜ ಚಿಹ್ನೆಗಳ ಮೌಳಿರತ್ನ ಕೇಯುರಾಂಗದ 

ಪ್ರಜ್ವಲ ರತ್ನಾಂಗಳ್ಳಾದಿ ಸರ್ವವನ್ನು 

ತ್ಯಜಿಸಿದನು ಪವಿತ್ರ ಪಾಣಿಯಾಗಿ ಈ ಮಹಾ 

ರಾಜ  ಪರೀಕ್ಷಿತ್‌ ಪ್ರಾಯೋಪವೇಶದಿ ಕುಳಿತು ೧೪೬ 


ಈ ರೀತಿ ಪ್ರಾಯೋಪವಿಷ್ಟ ಪರೀಕ್ಷಿತನ ಮೇಲೆ 
ಸುರವ್ಫಂದ ಮೇಲಿಂದ ಸುರಿದರು ಪೂಮಳೆಯ 
`: ಸುರಗಾಯಕರ ಗೋಷ್ಠಿ ದುಂದುಭಿ ವಾದ್ಯಗಳ 
ಬಾರಿಸೆ ಮಹರ್ಷಿಗಳು ರಾಜನ ಹೊಗಳಿದರು 1೧೫ 


ಸಾಧು ಎನ್ನುತ ಇನ್ನೂ ಶ್ಲಾಘಿಸಿ ಮಹರ್ಷಿಗಳು 

ಮಾಧವ ಸದ್ರತ ಪರೀಕ್ಷಿತ್‌ ದೇಹ ತ್ಯಜಿಸಿ 

ವಏದುಃಖ ಸುಖಪೂರ್ಣ ತ್ರಿಗುಣಾತೀತ ಅಜ ಹರಿಪಾದ 

ಯೈದುವ ತನಕ ಕುಳಿತಿರುವೆವು ಎಂದರು ॥೧೬ಟ[ 


ವಿಪ್ರಶಾಪದಿಂ ಬರುವ ದುರ್ಮರಣದ ದೋಷ 

ಪರಿಹಾರಕ ಯಷಿಗಳ ಅಮೃತ ವಚನ 

ಶ್ರೀಕೃಷ್ಣ ಚರಿತ ಲಾಲಿಸಿ ಪರೀಕ್ಷಿತ್‌ ಕೇಳಿ 

ಪರಾನುಗ್ರಹಕರ ಖಷಿಗಳ ಪ್ರಶ್ನಿಸಿದ ॥೧೭ಟ 


ತತಶ್ಚ ವಃ ಪ್ರಚ್ಚ್ಛಮಿಮಂ ವಿಪೃ್ಪಚ್ಚೀ 
ಇತ ಲು ಲ) 
ವಿಶ್ರಮ್ಮ್ಯ ವಿಪ್ರಾ ಇತಿ ಕೃತ್ಯತಾಯಾಮ್‌ 
ಸರ್ವಾತ್ಮನಾ ಮ್ರಿಯಮಾಹೈಸ್ತು ಕೃತ್ಯಂ 
ಶುದ್ಧಂ ಚ ತತ್ರಾಮೃಶತಾಭಿಯುಕ್ತಾಃ 1೧೮ 


1೭17041 11111001 


ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ ೨97 


ಪೂರ್ಣಗುಣನಿಧಿ ಅನಘ ಜನಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಯ ಮಧ್ವಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ'' ನಮೋ 

ನೀ ನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ 1೧೯! 


1! ಇತಿ ಶ್ರೀಮದ್ಭಾಗವತಾಮೃತಸಾರ ಏಕೋನವಿಂಶೋಧ್ಯ್ಕಾಯಃ ॥ 


ಅಥ ವಿಂಶೋಧ್ಯಾಯಃ 


ಭೂಮಾದಿ ಗುಣನಿಧಿಯೇ ನಿರ್ದೋಷ ಶ್ರೀವಿಷ್ಣೋ 
ರಮೆಯರಸ ಪೂರ್ಣಾನಂದ ಅವ್ಯಯನೇ 

ಬ್ರಹ್ಮ ಶಿವ ಶಕ್ರಾದಿ ಸರ್ವ ಜಗತ್‌ ಸ್ವಾಮಿಯೇ 

ನಮೋ ಜಗಜ್ಜನಾದಿ ಕರ್ತನೇ ಶರಣು (ಪ! 


ಮುನಿಗಳ ಸಹ ಪರೀಕ್ಷಿತ್‌ ಕುಳಿತ ಪ್ರಾಸಾದಕ್ಕೆ 

ಜ್ಞಾನ ವೈರಾಗ್ಯದಿಂದ ಐಶ್ವರ್ಯಯುತರು 

ಮುನಿವರ್ಯ ಶುಕರು ಶ್ರೀವೇದವ್ಯಾಸದೇವರ 

ಸೂನು ಎನಿಪರು ಬಂದರು ದೈವೇಚ್ಛೆಯಿಂದ 1೧ 


ಶ್ರೀಪ್ರಾಣನಾಥ ಹರಿ ವಿಷಯದರ್ಶನ ಉಳ್ಳ 

ಅಪರೋಕ್ಷಜ್ಞಾನಿ ಅನ್ಯ ವಿಷಯಲೆಕ್ಕಿಸದೇ 

ಈ ಭುವಿ ಅಟನ ಮಾಡಿಬಂದರು ಇಲ್ಲಿ 

ಶ್ರೀಪನಲ್ಲೇ ಲಕ್ಷ್ಯ ಉಳ್ಳವರೆಂದು ಕಾಣುತ್ರ 11೨1 


ಹರಿಗೆಯೇ ಗುರಿಯಾದ ಯೋಗದಿ ಪ್ರಕಾಶಿಸುತ 

ಸ್ವರೂಪಾನಂದೇನ ಅಲಂಬುದ್ಧಿಮಾನ್‌ 

ಯದೃಚ್ಛಾಲಾಭ ತೃಪ್ತರು ಅವಧೂತ ವೇಷಾದಿ 

ಬರುವರಾದರು ಇಲ್ಲಿ ವೃತಶ್ಚ ಬಾಲೈಹಿ 11೩1 


1೭17041 11111001 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ ೨98 


ಅವಧೂತ ವೇಷ ಧರಿಸಿಹರಾದುದರಿಂದ 

ಯಾವ ಆಶ್ರಮ ಎಂಬೋ ಗುರುತು ಕಾಣಲಿಲ್ಲ 

ಯೌವನ ಸುಕುಮಾರ ಷೋಡಶ ವರ್ಷವು 

ಚಾರ್ವಾಂಗಕರ ಪಾದ ಬಹ್ವೋರು ಕಪಾಲ 1೪1 


ಅರುಣೇಕ್ಷಣ. ಸಮಕರ್ಣ ಶೋಭನಾನನವು 

ಮೂರು ರೇಖಾ ಕಂಬುಗ್ರೀವ ದೀರ್ಫಬಾಹು 

ಚಾರು ಗುಣಿ ನಾಭಿ ತ್ರಿವಲಿ ಉದರ ವಿಸ್ತೀರ್ಣವಕ್ಷ 

ಈ ರೀತಿ ಇನ್ನೂ ಬಹು ಲಕ್ಷಣರು ಶ್ಯಾಮಸುಂದರರು 11೫1 


ಗಾತ್ರಆಚ್ಛಾದಕ ಬಹಿರ್ವಾಸ ಇಲ್ಲದೇ 

ಬರುತಿಹರ ಆಚ್ಛಾದಿತ ನಿಜ ಮಹಿಮಾ ಲಕ್ಷಣ 

ಅರಿತು ಮುನಿವರ್ಯರು ಆಸನಗಳಿ೦ಂದೆದ್ದು 

ಮರ್ಯಾದೆ ಮಾಡಿದರು ಆ ಶುಕ ಮಹಾಮುನಿಗೆ 11೬! 


ಹೋದರು ಅಬುಧರು ಸ್ತ್ರೀಯರು ಅರ್ಭಕರು 

ಶ್ರದ್ಧೆಯಿಂ ರಾಜ ವಂದಿಸಿದ ಶಿರಸಾ ಶುಕರ 

ಉತ್ತಮಾಸನದಿ ಆಸೀನ ಪೂಜಿತ ಆ ಮುನಿಯ 

ಮತ್ತೊಮ್ಮೆ ನಮಿಸಿ ಪರೀಕ್ಷಿತ್‌ ಪ್ರಿಯಮಾತಾಡಿದನು 1೭.1! 


ಕೃಪೆಯಿಂದ ಕ್ಷತ್ರಬಂಧು ನಮಲ್ಲಿ ಬಂದಿರಿ ತಾವು 

ಸುಪವಿತ್ರವಾದೆವು ನಾವು ತಮ್ಮ ಸರಣೆ 

ಸುಪಾವನಮಾಳ್ಪುದು ಗೃಹವ ತಮ್ಮ ದರ್ಶನ ಆಸನ 

ಪಾದಸ್ಪರ್ಶ ಸೇವಾದಿಗಳಿಂ ಶ್ರೇಯಸ್ಸು ಎಷ್ಟೆಂಬೆ 11೮1 


ಮಹಾಯೋಗಿಗಳ್‌ ತಮ್ಮಂಥಹವರ ಸಾನ್ನಿಧ್ಯದಿಂ 
ಬ್ರಹ್ಮಹತ್ಕಾದಿ ಪಾಪವು ನಾಶವಾಗುವುವು 
ಮಹಾರ್ಹ ಕೃಷ್ಣ ಪಾಂಡವಪ್ರಿಯ ಎನಗೆ ದಯ ಮಾಡಿಯೇ 


ಮಹಾನ್‌ ತಾವು ಕೃಪೆಯಿಂದ ಬಂದಿಓರಿ ಇಲ್ಲಿ ' ೯1 


1೭11045! 11111001 


ಶ್ರೀ ಪಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಕೃತಿ ೨೨ 


ಅಕ್ಷರ ನಿಷ್ಕಲ ಬ್ರಹ್ಮಚ್ಜಾನಿ ತಾವು ಅಜ್ಞಾತ - 

ವಾಗಿ ಸಂಚರಿಸುವ ತಮ್ಯದರ್ಶನವು 

ಹೇಗೆ ನರರಿಗಾಗುವುದು ? ಮರ್ಮಮಾಣರಿಗೆ ಲಭ್ಯವು 

ಶ್ರೀಕೃಷ್ಣ ಪ್ರೀತಿಮಾಡದೇ ತಮ್ಮ ದರ್ಶನ ಅಸಾಧ್ಯ ೧೦ 


ದುರ್ಲಭ ತಮ್ಮ ದರ್ಶನ ಎನಗೆ ಲಾಭವಾಯ್ತು 

ಮಾಲೋಲ ಕೃಷ್ಣನ ಪ್ರೀತಿಯಿಂದಲ್ಲೇ 

ಕೇಳುವೆ ಒಂದು ಪ್ರಶ್ನೆ ದಯದಿಂದ ತಾವು 

ಹೇಳಬೇಕು ಹೇ ಯೋಗಿಗಳ ಪರಮಗುರುವೇ (೧೧೬! 


ಯಾವ ಕಾರ್ಯಮ್ರಿಯಾಮಾಣ ಪುರುಷ ಸದಾ ಮಾಡಬೇಕು 

ಯಾವುದು ಶ್ರೋತವ್ಯ ಯಾವುದು ಜಪ್ಯ 

ಸರ್ವದಾ ನರರಿಂದ ಕರ್ತವ್ಯ ಯಾವುದು ಭಜನೀಯ ಯಾವುದು 

ಯಾವುವುಗಳು ಅರ್ಸ್ವತವ್ಯ ಅಕರ್ತವ್ಯ 11೧೨॥ಟ 


ಗೋದೋಹನ ಕಾಲ ಕ್ಷಣ ನಿಲ್ಲೆ ಲೆಕ್ಕಿಸ 
ಸದಾ ಭಗವನ್ನಿಷ್ಠರು ಬ್ರಹ್ಮಾಪರೋಕ್ಷಿ 
ಬಾದಾರಾಯಣಿ ಧರ್ಮಜ್ನರು ಪರೀಕ್ಷಿತಿಗೆ 


ಹಿತಮಧುರ ವಚನದಿಂದುಪದೇಶ ಮಾಡಿದರು 1!೧೩ಟ/ 


ಪೂರ್ಣಗುಣನಿಧಿ ಅನಫ ಜನಾದಿಕರ್ತ ಅಜ 

ಆಮ್ನಾಯೋದಿತ ಪ್ರಾಪ್ಯ ಮದ್ವಸ್ಥ ಶರಣು 

ವನಜಭವಪಿತ ಶ್ರೀಶ “ಪ್ರಸನ್ನ ಶ್ರೀನಿವಾಸ'' ನಮೋ 

ನೀ ನುಡಿಸಿದಿದು ನಿನಗರ್ಪಿತ ಸುಹೃದ ಪಾಹಿ 1೧೪ 


ಸೂತ್ರ ಉವಾಚ : 
ಏವಮಾಭಾಷಿತಃ ಪೃಷ್ಟಃ ಸ ರಾಜ್ಞಾ ಶ್ಲಕ್ಷ ಣ ಯಾ ಗಿರಾ 
ಪ್ರತ್ಯಭಾಷತ ಧರ್ಮಜ್ಞೋ ಭಗವಾನ್‌ ಬಾದರಾಯಣಿಃ 
1! ಇತಿ ಶ್ರೀಮದ್ಭಾಗವತಾಮೃತಸಾರ ಎಂಶೋಧ್ಯ್ಮಾಯಃ ॥ 
ಇತಿ ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ ಶ್ರೀ ಮದ್ಭಾಗವತಾಮೃತಸಾರ 


ಪ್ರಥಮ ಸಸಂಧ ಸಂಪೂರ್ಣಂ 


7297"041 471101 


ಸಂಚಯ 


೬... 





ನಿನ್ನ ದಯದಿಂದಲೇ 
ದೇವರ ನಾಮಗಳು 





ನಮ್ಮ ಪ್ರಕಾಶನದ ಮುಂದಿನ ಪ್ರಕಟಣೆಗಳು 
1. -: ಶ್ರೀ ನರಹರಿ ತೀರ್ಥರು ಹಾಗೂ ಇತರ ಯತಿವರರು 


2. ಶ್ರೀ ಪ್ರಸನ್ನ ಶ್ರೀನಿವಾಸ ಕಲ್ಕಾಣ ಹಾಗೂ ಇತರ ದೇವರ ನಾಮಗಳು 


ಶಿ 
3. : ಶ್ರೀ ವೆಂಕಟೇಶ್ವರ ಸಹಸ್ರನಾಮ ಸ್ತೋತ್ರ ಭಾಷ್ಯ 


(ದಾಸರು ಈ ಕೃತಿಯಲ್ಲಿ 700 ನಾಮಗಳ ಭಾಷ್ಯವನ್ನು ರಚಿಸಿರುವುದು ಮಾತ್ರ ಲಭ್ಯವಿದೆ. 


ಶ್ರ 





